


ಸೋದೆ ಮಠದ 
ಶ್ರೀ ವಿಶ್ವೇಂದ್ರತೀರ್ಥರ 


ಕೀರ್ತನ ಮಂಜರಿ 


ಪೂಜ್ಯ ಶ್ರೀ ವಿಶ್ವೋತ್ತಮತೀರ್ಥರ 
ಆಶೀರ್ವಚನದೊಂದಿಗೆ 


ಸಂಪಾದಕ 
ಶ್ರೀನಿವಾಸ ಹಾವನೂರೆ 


ಪ್ರಕಾಶನ 
'ಹಾವನೂರಿನ ಶ್ರೀ ವಾದಿರಾಜರ 
ಮೃತ್ತಿಕಾ ವೃಂದಾವನ ಮಠ 
೨೦೦೧ 


Rarest Archiver 


5066 Mathada Shri VISHVENDRATIRTHARA 
KEERTHANEGALU. Ed.by Shrinivas Havanur. 


Published by : 
Pp. 91 + Illus. - 2001. 


© shri Sode Matha, Udupi 


೨೦೦೧ ರೂ. ೩೦.೦೦ 


ಪ್ರಕಾಶಕರು : ಹಾವನೂರಿನ ಶ್ರೀ ವಾದಿರಾಜ ಮೃತ್ತಿಕಾ ವೃಂದಾವನ ಮಠ 
ಅಂಚೆ ಹಾವನೂರ ೫೮೧೧೩೩ (ಜಿ. ಹಾವೇರಿ.) 
ಪ್ರತಿಗಳಿಗಾಗಿ: ಡಾ. ಶ್ರೀನಿವಾಸ ಹಾವನೂರ 
೩೬, ಆಶ್ರಯ, ವಿನಾಯಕ ಲೇಔಟ್‌ 
ವಿಜಯನಗರ 11, ಬೆಂಗಳೂರು - ೫೬೦ ೦೪೦. 
ಫೋನ್‌ : ೩೩೮೪೫೨೯ 


ಶ್ರೀ ಸೋದೆ ಮಠ, ರಥಬೀದಿ 


ಉಡುಪಿ : ೫೭೬ ೧೦೧. 


ಚಿತ್ರವಿನ್ಮಾಸ : ಶ್ರೀ ರವಿಶಂಕರ, ಡಿಸೈನ್‌ ಬೇಸ್‌, ಬೆಂಗಳೂರು. 
ಅಕ್ಬರ ವಿನ್ಮಾಸ : ಪ್ರಸಾಧನ್‌ ಕಂಪ್ಯೂಟರ್ಸ್‌, ಬಿಜ್ಕೆ, ಮಂಗಳೂರು. 
ಮುದ್ರಣ : ವೈಭವಿ ಗ್ರಾಫಿಕ್ಸ್‌, ಬೆಂಗಳೂರು. 


Rarest Archiver 


ಹರಿವಿಡಿ 


೧. ಶ್ರೀ ವಿಶ್ವೋತ್ತಮತೀರ್ಥರ ಆಶೀರ್ವಚನ 
೨. ಸಂಪಾದಕನ ಪ್ರಸ್ತಾವನೆ 

೩. ಶ್ರೀ ವಿಶ್ವಂದ್ರತೀರ್ಥರ ಚರಿತ್ರೆ 

೪, ಕೀರ್ತನೆಗಳ ಸಮೀಕ್ಷೆ 

೫. ಕೀರ್ತನೆಗಳು 


೬. ಅನುಬಂಧಗಳು 
ಅ) ಶ್ರೀ ವಿಶ್ವೇಂದ್ರತೀರ್ಥರ ತುಳು - ಸಂಸ್ಕೃತ ರಚನೆಗಳು 
ಆ) ಶ್ರೀ ವಿಶ್ವೇಂದ್ರ ಸ್ತುತಿಪರ ಹಾಡು 
- ಶ್ರೀ ಪ್ರಹ್ಲಾದಾಚಾರ್ಯ ವಿರಚಿತ 


ಇ) ಕೀರ್ತನೆಗಳ ಅಕಾರಾದಿ ಸೂಚಿ 


ಚಿತ್ರಗಳು 

- ಶ್ರೀ ವಾದಿರಾಜರ ಮೃತ್ತಿಕಾ - ವೃಂದಾವನ, ಹಾವನೂರ 
- ಶ್ರೀ ವಿಶ್ವೇಂದ್ರತೀರ್ಥರ ವೃಂದಾವನ, ಉದ್ಕಾವರ 

- ಇನ್ನಂಜೆಯ ವಿದ್ಯಾಸಂಸ್ಥೆ, ವಿಶ್ವೇಂದ್ರನಗರ 


- ವಿಕ್ಟೋರಿಯಾ ರಾಣಿಯು ಶ್ರೀ ವಿಶ್ವಾಧೀಶರಿಗೆ ಸಲ್ಲಿಸಿದ ಪ್ರಶಸ್ತಿ 


Rarest Archiver 


ಆಶೀರ್ವಚನ 


ನಮ್ಮ ಪರಮ ಪೂಜ್ಯ ಗುರುಗಳೂ ಸ್ವರೂಪೋದ್ಧಾರಕರೂ ಆದ 
ಶ್ರೀ ಶ್ರೀ ವಿಶ್ವೇಂದ್ರತೀರ್ಥ ಶ್ರೀಪಾದಂಗಳವರು ರಚಿಸಿದ ಈ 
ಕೀರ್ತನೆಗಳು ಪ್ರಕಟವಾಗುತ್ತಿರುವುದು ನಮಗೆ ಪರಮ 
ಸಂತೋಷವನ್ನುಂಟುಮಾಡಿದೆ. | 


ಇವುಗಳನ್ನು 'ಕೀರ್ತನಮಂಜರಿ' ಎಂಬ ಹೆಸರಿನಲ್ಲಿ ಸುಮಾರು 
ಐವತ್ತು ವರ್ಷಗಳ ಹಿಂದೆ ನಮ್ಮ ಶ್ರೀಮಠದ ವತಿಯಿಂದ 
ಪ್ರಕಟಿಸಿದ್ದೆವು. ಅದೊಂದು ಕಿರಿಯಾಕಾರದ ಪುಸ್ತಕವಾಗಿದ್ದಿತು. 
ಪ್ರತಿಗಳು ಎಂದೋ ತೀರಿ ಹೋಗಿದ್ದುವು. | 

ಅದರ ಒಂದು ಪ್ರತಿಯನ್ನು ಹೇಗೋ ದೊರಕಿಸಿ ಶ್ರೀಮಾನ್‌ 
ಶ್ರೀನಿವಾಸ ಹಾವನೂರರು ಈಗ ವ್ಯವಸ್ಥಿತವಾಗಿ ಸಂಪಾದಿಸಿ 
ಶ್ರೀಗಳವರ ಪರಿಚಯ, ಕೃತಿ-ಸಮೀಕ್ಷೆ - ಇವನ್ನು ಸೇರಿಸಿ 
ಹೊರತರುತ್ತಿದ್ದಾರೆ. ಅವರು ಈ ಕೀರ್ತನಗಳ ಬಗ್ಗೆ ಕಳೆದ 
ನವಂಬರಿನಲ್ಲಿ ಬೆಂಗಳೂರಲ್ಲಿ ಉಪನ್ಮಾಸ ಮಾಡಿದ್ದರು. ಅದನ್ನು 
ಕೇಳಿ ಸಂತೋಷ ಪಟ್ಟೆವು. ಅವೇ ಅಂಶಗಳು ಈ ಸಮೀಕ್ಷೆ 
ಮುಂತಾದ್ದರಲ್ಲಿ ಬಂದಿರುವುದು ಯಥೋಚಿತವಾಗಿದೆ. 

ನಮ್ಮ ಗುರುಗಳು ವೃಂದಾವನಸ್ಥರಾದಾಗ, ಉಡುಪಿಯ ಮಠಗಳ ' 
ಪರಂಪರೆಯಂತೆ ನಾವು ಬಾಲ ಸನ್ಮಾಸಿ ಆಗಿದ್ದು ನಮಗೆ ಅವರ 
ಸಂಪರ್ಕ ಕೇವಲ ಒಂದೆರಡು ತಿಂಗಳದ್ದು ಮಾತ್ರವೆ ಆಗಿದ್ದಿತು. 
ಆದಾಗ್ಕೂ ಅವರ ಸನ್ನಿಧಿಯು ಅಚ್ಚೊತ್ತಿದಂತೆ ನಮ್ಮ ಮನದಲ್ಲಿ 
ಉಳಿದಿದೆ. ಬ ಡೆ 


Rarest Archiver 





ಈ ಕೀರ್ತನೆಗಳ ಮೊದಲ ಮುದ್ರಣದ ಕಾಲಕ್ಕೆ ನಮ್ಮ ಸೂಚನೆಯ 
ಮೇರೆಗೆ ವಿದ್ವಾಂಸರಾದ ಶ್ರೀ ಅಲೆವೂರು ಸೀತಾರಾಮಾಚಾರ್ಯರು 
ಮತ್ತು ಶ್ರೀ ಎಂ. ರಾಜಗೋಪಾಲಾಚಾರ್ಯರು ಹಾಡುಗಳ ಪಾಠವನ್ನು 
ಪರಿಷ್ಕರಿಸಿದ್ದರು. ಈಗ ಸುಪ್ರಸಿದ್ದ ಸಂಶೋಧಕರಾದ ಶ್ರೀನಿವಾಸ 
ಹಾವನೂರರು ಸಮೀಕ್ಸೆ ಮುಂತಾದ ವಿವರಗಳನ್ನು ಕೊಟ್ಟು ಕೀರ್ತನೆಗಳ 
ರಸಗ್ರಹಣಕ್ಕೆ ಹಚ್ಚಿನ ಅವಕಾಶ ಒದಗಿಸಿದ್ದಾರೆ. 


ಶ್ರೀ ಹಾವನೂರ, ಅವರಿಗೆ ಇಂಥ ಕೈಂಕರ್ಯದಲ್ಲಿ ಸಾಕಷ್ಟು 
ಅನುಭವವಿದೆ. ಮೂರು ವರ್ಷಗಳ ಹಿಂದೆ ಅವರು 'ಹರಿದಾಸರು ಹಾಡಿ 
ಹೊಗಳಿದ ಶ್ರೀ ವಾದಿರಾಜರು' ಎಂಬ ಸಂಕಲನವನ್ನು ಸಿದ್ದಗೊಳಿಸಿದ್ದರು. 
ಅದರಲ್ಲಿ ಶ್ರೀ ವಾದಿರಾಜ ಶ್ರೀಮಚ್ಚರಣರನ್ನು ಕುರಿತು ಹರಿದಾಸರುಗಳು 
ಭಕ್ತಿಪೂರ್ವಕವಾಗಿ ರಚಿಸಿದ, ನೂರರಷ್ಟು ಹಾಡುಗಳನ್ನು ನಾನಾ ಕಡೆಗಳಿಂದ 
ದೊರಕಿಸಿ ಅಚ್ಚುಕಟ್ಟಾಗಿ ಸಂಪಾದಿಸಿದ್ದಾರೆ. ಅವರು ಹಾಗೂ ಅವರ 
ಬಂಧುವರ್ಗದ ಗಲಗಲಿ ಮನೆತನದವರು ವಾದಿರಾಜ ಗುರುಗಳ ಆತ್ಮಂತಿಕ 
ಭಕ್ತರು. ಅವರ ಹಾವನೂರ ಗ್ರಾಮದಲ್ಲಿ ಯತಿವರೇಣ್ಕರ ಮೃತ್ತಿಕಾ 
ವೃಂದಾವನವಿದ್ದು ವ್ಯವಸ್ಥಿತವಾಗಿ ಪೂಜಾದಿ ಕಾರ್ಯಗಳನ್ನು 
ನಡೆಸಿಕೊಂಡು ಬಂದಿರುತ್ತಾರೆ. 

ಪ್ರಕೃತ ಮೇಲ್ಕಾಣಿಸಿದ ಶ್ರೀ ವಾದಿರಾಜೀಯ ಕೀರ್ತನ ಸಂಕಲನಕ್ಕೆ 
ಪೂರಕವಾಗಿ, ನಮ್ಮ ಸೋದೆಮಠಕ್ಕೆ ಸಂಬಂಧಪಟ್ಟ ಹಾಗೂ ನಮ್ಮ 
ಗುರುಗಳೇ ರಚಿಸಿದ ಕೃತಿಗಳನ್ನು ಪ್ರಕಟಿಸುತ್ತಿದ್ದಾರೆ. ಅವರುಗಳಿಗೆ 
ಶ್ರೀ ವಾದಿರಾಜ ಕರಾರ್ಚಿತ ಶ್ರೀ ಹಯಗ್ರೀವದೇವರು ಅನುಗ್ರಹಿಸಲಿ 
ಎಂದು ಪ್ರಾರ್ಥಿಸುವೆವು. | 

ಇತಿ, ಶ್ರೀ ಮನ್ನಾರಾಯಣ ಸ್ಮರಣೆಗಳು 
ಶ್ರೀ ವಿಶ್ವೋತ್ತಮತೀರ್ಥರು 


೫ 


Rarest Archiver 


ಪ್ರಸ್ತಾವನೆ 


"ಹರಿದಾಸರು ಹಾಡಿ ಹೊಗಳಿದ ಶ್ರೀ ವಾದಿರಾಜರು' ಎಂಬ 
ಕೀರ್ತನ ಸಂಕಲನವನ್ನು ಸಂಪಾದಿಸುವಾಗ (೧೯೯೮) "ರಾಜೇಶ 
ಹಯಾಸ್ಕ' ಮುದ್ರಿಕೆಯ ಕೆಲವು ಹಾಡುಗಳು ದೊರೆತವು. 
ಶ್ರೀ ವಾದಿರಾಜ ಸ್ಲುತಿಪರವಾದ, ಅವನ್ನು ಮೇಲಿನ ಸಂಕಲನದಲ್ಲಿ 
ಸೇರಿಸಲಾಗಿದ್ದಿತು. ಆದರೆ ಅವರಾರು ಎಂಬುದು ತಿಳಿದಿರಲಿಲ್ಲ. ಈಗ 
ಸು. ೫೦ ವರ್ಷಗಳ ಹಿಂದೆ, ಸೋದೆ ಮಠದ ವತಿಯಿಂದ ಪ್ರಕಟವಾದ 
"ಕೀರ್ತನ ಮಂಜರಿ” ಎಂಬ ಕಿರು ಹೊತ್ತಗೆ ಕಣ್ಣಿಗೆ ಬಿದ್ದಿತು. 
ಅದರಲ್ಲಿಯ ಕೀರ್ತನೆಗಳು ರಾಜೇಶ ಹಯಾಸ್ಕರವೇ. ಮತ್ತು ಅವರು 
ಈಗಿನ ಶ್ರೀಗಳವರ ಗುರುಗಳೆಂಬುದು ತಿಳಿದು ಸಂತೋಷವಾಯಿತು. 

ಪ್ರಕೃತ ಅದರಲ್ಲಿಯ ಸೊಗಸಾದ, ಭಕ್ತಿ ಪುರಸ್ಸರವಾದ 
ಹಾಡುಗಳನ್ನು ವ್ಯವಸ್ಥಿತವಾಗಿ, ಟಿಪ್ಪಣಿಗಳೊಡನೆ ಪ್ರಕಟಿಸಬೇಕೆಂದು 
ಕಂಡಿತು. ಈಚೆಗೆ (ನವೆಂಬರ್‌ ೨೦೦೦) ಬೆಂಗಳೂರಲ್ಲಿ ಈ 
ಹಾಡುಗಳನ್ನು ಕುರಿತು ಶ್ರೀಗಳವರ ಸಮ್ಮುಖದಲ್ಲಿ ಉಪನ್ಮಾಸ 
ಮಾಡಿದೆ. ಇದೆಲ್ಲದರ ಫಲವೇ ಪ್ರಕೃತದ ಪುಸ್ತಕ. 

ನಮ್ಮ ಹಾವನೂರ ಗ್ರಾಮದಲ್ಲಿ, ನೂರಿಪ್ಪತ್ತು ವರ್ಷಗಳ ಹಿಂದೆ 
ಸ್ಥಾಪಿತವಾದ ಶ್ರೀ ವಾದಿರಾಜರ ಮೃತ್ತಿಕಾ ವೃಂದಾವನವಿದ್ದು ಅದರ 
ಪೂಜೆಯನ್ನು ಮಾಡುವ ಭಾಗ್ಯ ನಮ್ಮ, ಎಂದರೆ ಗಲಗಲಿ 
ಮನೆತನದ್ದಾಗಿದೆ. ನಾವೆಲ್ಲ ಬಂಧುಗಳು ಶ್ರೀ ವಾದಿರಾಜರ ಕೃಪೆಗೆ 
ಪಾತ್ರರಾದವರೆಂದು ನಂಬಿದ್ದೇವೆ. ಅವರ ಸ್ತುತಿಪರವಾದ ಹಾಡುಗಳ 
ಸಂಕಲನವನ್ನು ಹಾವನೂರಿನ ಶ್ರೀಮಠದ ವತಿಯಿಂದ ಪ್ರಕಟಿಸಿದ್ದಂತೆ 
ಇದನ್ನಾದರೂ ಶ್ರೀ ವಾದಿರಾಜರಿಗೆ ಅರ್ಪಿಸಿ ಹೊರತರುತ್ತಿದ್ದೇವೆ. 


ಹ್ತ 


Rarest Archiver 


ಶ್ರೀ ವಿಶ್ವೇಂದ್ರತೀರ್ಥರ ಈ ಕೃತಿಯನ್ನು ಪ್ರಕಟಿಸುವಲ್ಲಿ 
ಮುಕ್ತಮನದಿಂದ ಸಹಾಯ ಮಾಡಿದ ಪೂಜ್ಯ ಶ್ರೀ ವಿಶ್ವೋತ್ತಮ 
ತೀರ್ಥರನ್ನು ಮೊದಲಿಗೆ ಅಭಿವಂದಿಸುವೆ. ನನಗೆ ಬೇಕಾದ ಎಲ್ಲ 
ಮಾಹಿತಿ, ಚಿತ್ರಗಳನ್ನು ಒದಗಿಸಿ ಮಹೋಪಕಾರ ಮಾಡಿದ್ದಾರೆ. 
ಅದರಂತೆ ಸೋದೆ ಮಠದ ಕಛೇರಿಯ ಶ್ರೀ ಜನಾರ್ದನ 
ಉಪಾಧ್ಯಾಯರು, ಬೆಂಗಳೂರಿನ ಶ್ರೀ ಪ್ರಹ್ಲಾದಾಚಾರ್ಯರು. 
ಶ್ರೀ ವಿಶ್ವೇಂದ್ರತೀರ್ಥರ ಅಪೂರ್ವ ಚಿತ್ರವನ್ನು ಒದಗಿಸಿದ್ದಲ್ಲದೆ ತಾವು 
ರಚಿಸಿದ ಶ್ರೀಗಳ ಸ್ತುತಿಪರ ಹಾಡನ್ನು ಬಳಸಲು ಅನುಮತಿ 
ನೀಡಿದ್ದಾರೆ. 

ಶ್ರೀ ಸೋದೆ ಮಠದ ಆತ್ಮಂತಿಕ ಭಕ್ತರಾದ ಡಾ. ವ್ಯಾಸ ಉಚ್ಚಿಲ್‌, 
ಶ್ರೀ ರಾಮಚಂದ್ರ ಉಚ್ಚಿಲ್‌, ಶ್ರೀ ವಿ. ಎಸ್‌. ಯಲವಿಗಿ, 
ಶ್ರೀ ಮಹಾಬಲರಾವ್‌ ಮತ್ತು ಶ್ರೀ ಜನಾರ್ದನ ರಾವ್‌ 
ಉಪಾಧ್ಯಾಯ; ಅದರಂತೆ ಹತ್ವಾರ ಸಮುದಾಯದವರು ಮತ್ತು 
ಇನ್ನಂಜೆಯ ವಿಷ್ಣುಮೂರ್ತಿ - ಹಯಗ್ರೀವ ವಿದ್ಮಾಸಂಸ್ಥೆಯವರು, 
ಇವರೆಲ್ಲರ ಸಹಾಯವನ್ನು ಇಲ್ಲಿ ನೆನೆಯುತ್ತೇನೆ. 

ಕವರ್‌ ಚಿತ್ರವನ್ನು ತಯಾರಿಸಿದವರು ಕಂಪ್ಕೂಟರ್‌ ಕಲಾವಿದ 
ಶ್ರೀ ರವಿಶಂಕರರು. ಡಿ.ಟಿ.ಪಿ. ಕೆಲಸ ಮಾಡಿಕೊಟ್ಟವರು 
ಮಂಗಳೂರಿನ ಪ್ರಸಾಧನ ಕಂಪ್ಯೂಟರ್ಸ್‌ದವರು. ಇವರೀರ್ವರದು 
ನನ್ನ ಪುಸ್ತಕೀಯ ಪ್ರಕಾಶನ ಕಾರ್ಯದಲ್ಲಿ ಎಂದಿನ ಆತ್ಮೀಯತೆಯ 
ನೆರವು. 

ಶ್ರೀನಿವಾಸ ಹಾವನೂರ 


(ಸಂಪಾದಕ) 


Rarest Archiver 


ಶ್ರೀ ವಿಶ್ವೇಂದ್ರತೀರ್ಥರು 
(ಒಂದು ಕಿರು ಪರಿಚಯ) 


ಪರಂಪರೆ 

ಶ್ರೀಮನ್ಮಧ್ವಾಚಾರ್ಯರ ಸಹೋದರರೂ ನೆಚ್ಚಿನ ಶಿಷ್ಕರೂ ಆದ 
ಶ್ರೀ ವಿಷ್ಣುತೀರ್ಥರಿಂದ ಆರಂಭವಾದ ಮಠಕ್ಕೆ ಸುರುವಿಗೆ ಕುಂಭಾಸಿ 
ಮಠವೆಂಬ ಹೆಸರಿದ್ದಿತು. ಮಹಾಮಹಿಮರಾದ ಶ್ರೀ ವಾದಿರಾಜರು 
ಸೋದೆಯಲ್ಲಿ ನೆಲೆನಿಂತ ಕಾರಣದಿಂದ ಸೋದೆ ಮಠವೆಂಬ ಅಭಿಧಾನ 
ಮುಂದುವರಿಯಿತು. ಅವರ ವ್ಯಕ್ತಿತ್ವದ ಪ್ರಭೆಯಿಂದಲೇ ಮುಂದಣ 
ಯತಿಗಳು ಬೆಳಕಿಗೆ ಬಂದರು. 


ಅವರುಗಳಲ್ಲಿ ಮೊದಲಿಗೆ ಎದ್ದು ಕಾಣುವ ಹೆಸರು ಶ್ರೀ ವೇದನಿಧಿ 
ತೀರ್ಥರದು. ಸುಪ್ರಸಿದ್ದ ಸ್ವಪ್ನವೃಂದಾವನಾಖ್ಕಾನದ ಪ್ರತೋದಕರು 
ಮಾತ್ರವಲ್ಲ; ಅದರಲ್ಲಿಯ ಸಾರಭೂತ ಶ್ಲೋಕಗಳನ್ನು 
ಶಿಲಾಲೇಖಗೊಳಿಸಿ ನಿಲಿಸಿದರು (೧೬೪೨). ಸೋದೆಯ 
ತ್ರಿವಿಕ್ರಮದೇವರ ಮುಂಭಾಗದಲ್ಲಿ ಧ್ವಜಸ್ಮಂಭವು ಎಷ್ಟು 
ಪ್ರಯತ್ನಪಟ್ಟರೂ ನಿಲ್ಲದಿದ್ದಾಗ ಅದರ ಮೇಲ್ಗಡೆ ಶ್ರೀ ಗುರುರಾಜರ 
ಹಂಸಾರೂಢ ಶಿಲ್ಪವನ್ನು ಕೆತ್ತಿಸಿ ಸ್ತಂಭವನ್ನು ಸ್ಥಿರಗೊಳಿಸಿದರು. 

ಅನಂತರ ಹೇಳಬೇಕಾದ ಹಸರು ಶ್ರೀ ವಾದಿವಂದ್ಮತೀರ್ಥರದು. 
ಗ್ರಂಥಕರ್ತರಾಗಿದ್ದ ಅವರು ರಚಿಸಿದ್ದು ಶ್ರೀ ವಾದಿರಾಜರ ಕೃತಿಗಳನ್ನು 
ಕುರಿತು. ಶ್ರೀ ವಿಬುಧವರ್ಯತೀರ್ಡರೂ (೨೮ನೆಯವರು) 
ಗ್ರಂಥಕರ್ತರೇ. ವಿಷ್ಣುಸಹಸ್ರನಾಮ ಸ್ತೋತ್ರಕ್ಕೆ ವ್ಯಾಖ್ಯಾನವನ್ನೂ, 
ಅದರಂತೆ 'ಸುಭದ್ರಾಹರಣ' ಎಂಬ ಕಾವ್ಕವನ್ನೂ ರಚಿಸಿದ್ದಾರೆ. 


೮ 


Rarest Archiver 





ಮುಂದೆ ೧೯ನೆಯ ಶತಮಾನದಲ್ಲಿ ಆಗಿಹೋದ 
ಶ್ರೀ ವಿಶ್ವಪ್ರಿಯತೀರ್ಥರ ಪಾಂಡಿತ್ಕ ಸಾಧನೆ ಅನನ್ಯವಾದದ್ದು. 
ಸೋದೆಯ ಜಾಗೃತ ವೃಂದಾವನದ ಮುಂದೆ ಕುಳಿತೇ ವ್ಯಾಸಂಗ 
ಮಾಡಿದುದಲ್ಲದೆ ಅನೇಕ ಪ್ರಮೇಯಗಳಿಗೆ ಆ ಸನ್ನಿಧಿಯಿಂದಲೇ 
ಉತ್ತರ ದೊರಕಿಸಿಕೊಂಡರಂತೆ. ಅದರಿಂದಾಗಿ ಅವರಿಗೆ 
'ವೃಂದಾವನಾಚಾರ್ಯ' ಎಂಬ ಯಥಾರ್ಥವಾದ ಅಭಿಧಾನ ಸಂದಿದೆ. 
ಸಮಕಾಲೀನ ಪಂಡಿತರಲ್ಲಿ ಹಾಗೂ ಮಠಾಧೀಶರಲ್ಲಿ ಇವರಿಗೆ 
ಅಪೂರ್ವವಾದ ಮನ್ನಣೆ ಇದ್ದಿತು. ಕೊಚ್ಚಿ ದೇಶದ, ಅದರಂತೆ 
ಮೈಸೂರಿನ ಮಹಾರಾಜರುಗಳು ಇವರನ್ನು ವಿಶೇಷವಾಗಿ 
ಸನ್ಮಾನಿಸಿದರು. 

ಶ್ರೀ ವಿಶ್ವಪ್ರಿಯರು ಪರಮ ವೈರಾಗ್ಮಶಾಲಿಗಳು. ಉತ್ಸವಾದಿ 
ಕಾಲದಲ್ಲಿಯೂ ಉರುಟು ಕೌಪೀನಧಾರಿಗಳಾಗಿ ಇರುತ್ತಿದ್ದರು. 
ಹನ್ನೆರಡು ವರ್ಷಗಳ ಕಾಲ ನಿರನ್ನತ್ವರಾಗಿ, ಬರಿಯೆ ಭತ್ತರಳನ್ನು ಸೇವಿಸಿ 
ದಿನಗಳೆದರು. ಉದ್ದೇಶ, ಮದ್ಯತಾಲದ ಮಠದಿಂದ ವ್ಯಾಸ 
ಮುಷ್ಟಿಯನ್ನು ತಂದು ಶ್ರೀಕೃಷ್ಣನ ಸನ್ನಿಧಿಯಲ್ಲಿಟ್ಟು ಪೂಜಿಸಬೇಕಿತ್ತು. 
ಈ ಶ್ರೀಗಳವರನ್ನು ಕುರಿತೇ ಹಲವಾರು ಸಂಸ್ಕೃತ ಗ್ರಂಥಗಳು 
ಪ್ರಕಟವಾಗಿವೆ. 

ಅವರಿಂದ ಆಶ್ರಮವನ್ನು ಸ್ಟೀಕರಿಸಿದ ಶ್ರೀ ವಿಶ್ವಾಧೀಶರೂ 
ಗುರುವಿಗೆ ಸಮಾನವಾದ ಪಾಂಡಿತ್ಯವನ್ನು ಪಡದು 
ಖ್ಕಾತನಾಮರಾಗಿದ್ದರು. ಅದರ ಪರಿಣಾಮವಾಗಿ ಇಂಗ್ಲಂಡಿನ 
ವಿಕ್ಟೋರಿಯಾ ರಾಣಿ ತನ್ನ ಪಟ್ಟಾಭಿಷೇಕದ ವಜ್ರಮಹೋತ್ಸವದ 
ಪ್ರಸಂಗದಲ್ಲಿ ಇವರಿಗೆ ಅಪ್ರಾರ್ಥಿತವಾಗಿ ಪ್ರಶಸ್ತಿ ಪತ್ರವನ್ನು 
ಕೊಟ್ಟಿದ್ದಾಳೆ. (ದಿ. ೮ ಸೆಪ್ಟೆಂಬರ್‌ ೧೮೯೭). ಆಗಿನ ಬೇರಾವ 


ಲ 


Rarest Archiver 


ಮಠಾಧೀಶರಿಗೆ ಈ ರೀತಿಯ ಮುಕ್ತ ಪ್ರಶಂಸೆ ದೊರೆತದ್ದರ 
ಉಲ್ಲೇಖವಿದೆಯೆ? ತಿಳಿಯದು. 
ಶ್ರೀ ವಿಶ್ವೇಂದ್ರರು 

ಇವರಿಂದ ಆಶ್ರಮ ದೀಕ್ಷೆಯನ್ನು ಪಡೆದವರೇ ಶ್ರೀ ವಿಶ್ವೇಂದ್ರ 
ತೀರ್ಥರು. ಜನನ ೧೮೮೧ರಲ್ಲಿ. (ವಿಷು ಸಂವತ್ಸರದ ಆಶ್ವೀನ ವದ್ಕ 
೫). ದೀಕ್ಷೆಯ ಕಾಲಕ್ಕೆ ಅವರು ೧೬ ವರ್ಷದವರಿದ್ದರು. 
ಅನಿತರಲ್ಲಿಯೇ ಸೋದೆ ಮಠದ ಪರ್ಯಾಯದ ಪಾಳಿ ಬಂದಿತು. 
ಹಿರಿಯ ಶ್ರೀಗಳಿಗೆ ದೇಹಾಲಸ್ಕ. ಸರಿ, ಶ್ರೀಕೃಷ್ಣನ ಪೂಜಾಕೈಂಕರ್ಯ 
ಇವರ ಪಾಲಿಗೇ ಬಂದಿತು. ಪರ್ಯಾಯ ಮಧ್ಯದಲ್ಲಿಯೇ ಶ್ರೀ 
ವಿಶ್ವಾಧೀಶರು ಪರಂಧಾಮವನ್ನೈದ ಸ್ಥಿತಿ. ಆದರೂ ವಿಶ್ವೇಂದ್ರರು 
ವೈದಿಕ-ಲೌಕಿಕ ವ್ಯವಹಾರಗಳನ್ನು ವಿಚಕ್ಸಣೆಯಿಂದ ನಡೆಸಿಕೊಂಡು 
ಹೋದರು. ಇತ್ತ ತಮ್ಮ ಗುರುಬಂಧು ಶ್ರೀ ವಿಬುಧಪ್ರಿಯ 
ತೀರ್ಥರಲ್ಲಿ(ಅದಮಾರು ಮಠ) ಶಾಸ್ತ್ರಾಭ್ಕಾಸವನ್ನು ಮುಂದು 
ವರಿಸಿದರು. ಕ್ರಮೇಣ ಇವರ ಖ್ಯಾತಿ ಪಸರಿಸತೊಡಗಿತು. 

ಮುಂದೆ ಕೆಲವೇ ವರ್ಷಗಳಲ್ಲಿ 'ಶ್ರೀ ಮಧ್ವಸಿದ್ದಾಂತ ಬೋಧಿನಿ' 
ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ 'ಯುಕ್ತಿಮಲ್ಲಿಕಾ' ಹೆಸರಿನಲ್ಲಿ ಉಪನ್ಮಾಸ 
ಮಾಲಿಕೆಯನ್ನು ನಿಯಮಿತವಾಗಿ ನಡೆಸತೊಡಗಿದರು. ಅದಕ್ಕಾಗಿ 
ಹೊರಗಿನಿಂದ ವಿದ್ವಾಂಸರನ್ನು ಆಮಂತ್ರಿಸುವ ಪರಿಪಾಠವನ್ನು 
ರೂಢಿಸಿದರು. ಈ ಉಪನ್ಮಾಸಗಳಿಗೆ ಶ್ರೀ ಅನಂತೇಶ್ವರ ದೇವಾಲಯದ 
ಪ್ರಾಂಗಣವೇ ವೇದಿಕೆಯಾಗಿ ಮಾರ್ಪಟ್ಟಿತು. 

ಶ್ರೀ ವಿಶ್ಚೇಂದ್ರತೀರ್ಡರು ಹಲವು ಉಪಮರ'ಗಳ 
ಜೀರ್ಣೋದ್ಧ್ದಾರದತ್ತ ಗಮನವಿತ್ತರು. ಶಿರ್ವದ ಪಂಜುಮಾರು ಮಠ, 


ಶ್ರೀ ಮಧ್ವಾಚಾರ್ಯರು ನಡೆದಾಡಿದ ಇರ್ವತ್ತೂ ರು ನಡ್ಕಂತಾಯ 


೧೦೮ 


Rarest Archiver 


ಮಠ, ಶ್ರೀ ಭೂತರಾಜರ ನಾರಳಮಠ - ಇವುಗಳ ಕಟ್ಟಡಗಳು 
ನವೀಕರಣಗೂಂಡವು. ತದನಂತರ, ತಮ್ಮ ಜೀವಿತದ 
ಉತ್ತರಾರ್ಧದಲ್ಲಿ ಸೋದೆಯ ಕೆಲ ಉಪಮಂದಿರಗಳ ಶಿಲಾವಿನ್ಮಾಸಕ್ಕೆ 
ತೊಡಗಿದರು. 

ಶ್ರೀಗಳವರು ತಮ್ಮ ಎರಡನೆಯ ಪರ್ಯಾಯ ಮುಗಿದ ಮೇಲೆ 
ಉತ್ತರ ಭಾರತ ಪ್ರವಾಸವನ್ನು ಕೈಕೊಂಡರು. ಅಲ್ಲಿಂದ ದಕ್ಷಿಣಯಾತ್ರೆ 
(೧೯೨೮). ಕೊಚ್ಚಿಯ ಶ್ರೀ ರಾಮವರ್ಮರ ಆಮಂತ್ರಣ ಅದಕ್ಕೆ 
ನಿಮಿತ್ತವಾಯಿತು. ಅಲ್ಲಿ ಅವರಿಗೆ ಸಂಭ್ರಮದ, ವೈಭವೋಪೇತವಾದ 
ಸನ್ಮಾನ. ಆ ಮಹಾರಾಜನ ಮೇಲೆ ಇವರು ಬೀರಿದ ಪ್ರಭಾವ 
ಎಷ್ಟೆಂದರೆ, ನಾಲ್ಕು ವರ್ಷಗಳ ಅನಂತರ ನಡೆದ ಮೂರನೆಯ 
ಪರ್ಯಾಯದ ಕಾಲಕ್ಕೆ ಬಹುವಿಧವಾದ ಅಲಂಕಾರಗಳನ್ನೂ ಮೂರು 
ಸಾವಿರ ರೂ.ಗಳ ನಗದು ಕಾಣಿಕೆಯನ್ನೂ ಕಳಿಸಿಕೊಟ್ಟಿದ್ದನು. 
ಕೊಚ್ಚಿಯವರ ಸನ್ಮಾನದ ವಿಚಾರವನ್ನು ತಿಳಿದ ಅನಂತಶಯನದ 
ಸಂಸ್ಥಾನಿಕನೂ ಇದೇ ರೀತಿ ಶ್ರೀ ವಿಶ್ವೇಂದ್ರರನ್ನು ಬರಮಾಡಿಕೊಂಡು 
ಸತ್ಕಾರ ಮಾಡಿದನು. 

'ಭವ'ವೈದ್ಯಕೀಯದ ಜೊತೆಗೆ ಶ್ರೀಗಳವರು ದೈಹಿಕ 
ವೈದ್ಮಕೀಯವನ್ನೂ ಬಲ್ಲವರಾಗಿದ್ದರು. ಅರ್ಥಾತ್‌ ಆಯುರ್ವೇದ 
ರೀತ್ಮಾ ದಿನಾಲು ರೋಗಿಗಳಿಗೆ ಔಷದಿ ನಿದಾನವನ್ನು 
ಸೂಚಿಸುತ್ತಿದ್ದರು. ಪುತ್ತಿಗೆ ಮಠದ ಆಗಿನ ಶ್ರೀ ಸುಧೀಂದ್ರತೀರ್ಥರು 
ವಿಶಿಷ್ಟ ವಾತರೋಗದಿಂದ ಬಳಲುತ್ತಿದ್ದರು. ಅದನ್ನು ಗುಣಪಡಿಸಿದ 
ಸಾರ್ಥಕ್ಕ ನಮ್ಮ ಶ್ರೀಗಳಿಗೆ ಸಲ್ಲಬೇಕು. 

ಶ್ರೀ ವಿಶ್ವೇಂದ್ರರು ೧೯೩೯ರ ಸುಮಾರಿಗೆ ಉತ್ತರ ಕರ್ನಾಟಕದ 
ಸಂಚಾರ ಕೈಗೊಂಡರು. ಅದೇ ವರ್ಷವೆಂದು ಕಾಣುತ್ತದ - ಮೈಸೂರಿನ 


೧೧ 


Rarest Archiver 


ಕೃಷ್ಣರಾಜೇಂದ್ರ ಒಡೆಯರರ ಆಮಂತ್ರಣ. ಆ ಕಾಲಕ್ಕೆ ಉತ್ತರಾದಿ 
ಮಠದ ಶ್ರೀ ಸತ್ಕಧ್ಕಾನರು, ಕುಂದಾಪುರ - ವ್ಯಾಸರಾಯ ಮಠದ 
ಶ್ರೀ ವಿದ್ಯಾವಾರಿಧಿ ತೀರ್ಥರು ಮತ್ತು ಪುತ್ತಿಗೆ ಮಠದ ಶ್ರೀ ಸುಧೀಂದ್ರ 
ಪ್ರಭೃತಿಗಳೂ ಒಂದೆಡೆ ಸಮಾವೇಶಗೊಂಡಿದ್ದುದು ಅಪೂರ್ವ 
ಸನ್ನಿವೇಶವಾಗಿದ್ದಿತು. 

ಶ್ರೀಗಳು ಅರಮನೆಯನ್ನು ಸಂದರ್ಶಿಸಿ ಮಹಾರಾಜರೊಡನೆ ಬಲು 
ಹೊತ್ತು ಧರ್ಮವಿಚಾರ ನಡೆಸಿದರಂತೆ. ಅರಮನೆಯಲ್ಲಿ 
ಬೃಹದಾಕಾರದ ರಾಜವಂಶೀಯ ತೈಲಚಿತ್ರಗಳಿವೆ. ಅವುಗಳ 
ವೀಕ್ಷಣೆಯಲ್ಲಿ ಶ್ರೀಗಳು ಆಸ್ಚೆ ತೋರಿದರೆಂದು ಕಾಣುತ್ತದೆ. 
ಮಹಾರಾಜರು ಕೆಲವನ್ನು ಮಶಕ್ಕೆ ದಾನವಾಗಿ ಇತ್ತರು. (ಅವೀಗ 
ಉಡುಪಿಯ ಕಛೇರಿಯಲ್ಲಿ ಇಡಲ್ಪಟ್ಟಿವೆ). ಅದೇನು ಅವರ ವ್ಯಕ್ತಿತ್ವ 
ಪ್ರಭಾವವೋ, ತಿಳಿಯದು. ಶ್ರೀಗಳು ಇನ್ನೂ ಕೆಲ ಕಾಲ ಮೈಸೂರಿನ 
ಪರಿಸರದಲ್ಲಿರಬೇಕೆಂದು ಮಹಾರಾಜರು ಅಪೇಕ್ಲಿಸಿದ್ದರೆಂದು 
ಕಾಣುತ್ತದೆ. ಅದರಿಂದಾಗಿ ಶ್ರೀಗಳವರು ಆ ವರ್ಷದ ತಮ್ಮ 
ಚಾತುರ್ಮಾಸವನ್ನು ಸಮೀಪದ ನಂಜನಗೂಡಿನಲ್ಲಿ ಕಳದರು. 


ನಂಜನಗೂಡಿನಲ್ಲಿ ಅನೇಕ ಅದ್ವೈತ ಪಂಡಿತರಿದ್ದಾರೆ. ಆ 
ಮತವನ್ನು ನಿಂದಿಸ-ಖಂಡಿಸುವುದಕ್ಕಿಂತ, ದ್ವೈತ ಮತದ 
ವೈಶಿಷ್ಟ್ಯಗಳನ್ನೂ ಅದರ ಶ್ರೇಷ್ಠತ್ವವನ್ನೂ ವಿವರಿಸುವ ದೃಷ್ಟಿಯಿಂದ 
ಹಲವಾರು ಉಪನ್ಮಾಸಗಳನ್ನಿತ್ತರು. ಇಂದಿನ ದಿನಗಳಲ್ಲಿ ಈ 
ತರಹದ ಸಹಿಷ್ಣುತೆಯು ಅಗತ್ಯವಾದುದು. ಆ ಊರಲ್ಲಿರುವ 
'ಶ್ರೀಕಂಠೇಶ್ವರ ಅದ್ವೈತ ಮಹಾಸಭೆ' ಎಂಬ ಸಂಸ್ಥೆಗೆ ಸಮನಾಗಿ 
'ಶ್ರೀಕೃಷ್ಣ ಮಾಧ್ವಸಭೆ' ಎಂಬುದನ್ನು ಅದೇ ಊರಲ್ಲಿ ಸ್ಥಾಪಿಸಿ, 
ನಿಧಿಯನ್ನು ಸಂಗ್ರಹಿಸಿ ಕೊಟ್ಟರು. 


ಪಿ 


Rarest Archiver 


ಕ್ರಿ.ಶ. ೧೯೪೧ರಲ್ಲಿ ಶ್ರೀ ವಿಶ್ವೇಂದ್ರತೀರ್ಥ್ಡರು ತಮ್ಮ 
ಪೀಠಾರೋಹಣದ ಷಷ್ಟ್ಯಬ್ದವನ್ನು ವೈಭವದಿಂದ ಆಚರಿಸಿದರು. 
ಉಡುಪಿಯ ಸಹ-ಮಠಾಧೀಶರನ್ನು ಕರೆಯಿಸಿ ಸನ್ಮಾನ ಮಾಡಿದರು. 
ವಿದ್ವಜ್ಞನರಿಗೆ ದಾನದಕ್ಸಿಣಾದಿಗಳ ಧಾರೆಯೆರೆದರು. ಉಡುಪಿಯ 
ಕೆಲ ವಯೋವೃದ್ಧರು ಆ ಸಮಾರಂಭಬ'ವನ್ನು ಈಗೂ 
ನೆನೆಯುವುದುಂಟು. 

ಶ್ರೀ ವಿಶ್ವೇಂದ್ರರು ತಮ್ಮ ಜೀವಿತದ ಕೊನೆಯ ವರ್ಷ (೧೯೪೩) 
ಗ್ರಾಮಾಂತರ ಶಿಕ್ಷಣದತ್ತ ಗಮನ ಹರಿಸಿದುದೊಂದು ವಿಶೇಷ. 
ಹಳ್ಳಿಯ ಮಕ್ಕಳು ವಿದ್ಕಾವಂತರಾಗಬೇಕು; ನಗರದ ಹೈಸ್ಕೂಲಿಗೆ 
ಓಡಾಡುವುದು ತಪ್ಪಬೇಕು - ಎಂಬುದು ಅವರ ಮನೀಷೆಯಾಗಿದ್ದಿತು. 
ಇಂದು ಇಂಥ ಶಾಲಾರಂಭವು ಮಾಮೂಲಿಯ ಮಾತಾಗಿದೆ. ಆದರೆ 
ಸ್ವಾತಂತ್ರ್ಯ ಪೂರ್ವದಲ್ಲಿ, ಅದೂ ಗ್ರಾಮಾಂತರ ಪ್ರದೇಶದಲ್ಲಿ 
ಇಂಗ್ಲಿಶ್‌ ಶಾಲಾಸ್ಥಾಪನೆಯು ದುಸ್ಸಾಧ್ಯದ ಕೆಲಸವಾಗಿತ್ತು. 

ಉಡುಪಿಯನ್ನು ದಾಟಿ ಮೂಲ್ಕಿ ಗಡಿಯ ವರೆಗಿನ ಪ್ರದೇಶದಲ್ಲಿ 
ಒಂದಾದರೂ ಹೈಸ್ಕೂಲ್‌ ಇರಲಿಲ್ಲ. ಗುರುಕುಲ ಮಾದರಿಯ ಆ 
ಶಾಲಾ ಸ್ಥಾಪನೆಗಾಗಿ ಶ್ರೀಗಳು ಇನ್ನಂಜೆಯನ್ನು ಆಯ್ದುಕೊಂಡರು. 
ಪಾಜಕ ಕ್ಷೇತ್ರಕ್ಕೆ, ಶ್ರೀ ವಾದಿರಾಜ ಮಠವಿರುವ ಉಂಡಾರುವಿಗೆ 
ನಡೆದಾಡುವಷ್ಟು ಸಮೀಪದ ಸ್ಥಳವದು. ಯಾವುದೇ ಪೂರ್ವಸಿದ್ದತೆ 
ಇರಲಿಲ್ಲ. ಪ್ರತಿಯೊಂದೂ ಓನಾಮದಿಂದ ಸೃಷ್ಟಿಯಾಗಬೇಕು. 
ಶಾಲಾ ಕಟ್ಟಡ ಸಿದ್ಧವಾಯಿತು. ಹಾಸ್ಟೆಲ್‌, ಉಪಾಧ್ಯಾಯರ 
ವಸತಿಗೃಹಗಳಿಗ ಅಸ್ಮಿವಾರ ಹಾಕಲಾಯಿತು. ಶಾಲೆಗ, 
ಗ್ರಾಮದೇವತೆಯ ಹಾಗೂ ತಮ್ಮ ಆರಾಧ್ಯಮೂರ್ತಿಯ - 
ಸ್ಮರಣಾರ್ಡ "ಶ್ರೀ ವಿಷ್ಣುಮೂರ್ತಿ ಹಯವದನ ಸ್ವಾಮಿ 


೧೩ 


Rarest Archiver 





ಹೈಸ್ಕೂಲ್‌' - ಎಂದು ನಾಮಕರಣ ಮಾಡಲಾಯಿತು. ಶ್ರೀಗಳವರ 
ಕೃತುಶಕ್ತಿ ಘಲಪ್ರದವಾಯಿತು. ಮುಂದೆ ಆ ಪರಿಸರಕ್ಕೆ 
ಶ್ರೀ ವಿಶ್ವೇಂದ್ರನಗರ ಎಂದೇ ನಾಮಕರಣವಾಗಿದೆ. 

ಶಾಲೆ ೧೯೪೩ರ ಜೂನ್‌ ತಿಂಗಳಲ್ಲಿ ಆರಂಭವೇನೊ ಆಯಿತು. 
ಆದರೆ ಮುಂದೆ ಸೆಪ್ಟಂಬರದಲ್ಲಿ ದೃಢಕಾಯರಾಗಿಯೇ ಕಾಣುತ್ತಿದ್ದ 
(ಆಶ್ವೀನ ಶು. ೫) ಶ್ರೀಗಳವರು ಇಹಲೋಕವನ್ನು ತ್ಮಜಿಸಿದರು. 
ಕೇವಲ ೩೫ ದಿನಗಳ ಹಿಂದೆ ಈಗಿನ ಪೂಜ್ಯ 
ಶ್ರೀ ವಿಶ್ವೋತ್ತಮತೀರ್ಥರಿಗೆ ಆಶ್ರಮವಿತ್ತಿದ್ದರು. 

ಹತ್ತಾರು ಧಾರ್ಮಿಕ - ಲೌಕಿಕ ಕೆಲಸಗಳಲ್ಲಿ ತೊಡಗಿದ್ದರೂ 
ಶ್ರೀ ವಿಶ್ವೇಂದ್ರತೀರ್ಥರು ಕೀರ್ತನ ರಚನೆಗೆ ಅದ್ದೇಗೆ ವ್ಯವಧಾನವನ್ನು 
ಪಡೆದಿದ್ದರೊ! ಶ್ರೀ ವಾದಿರಾಜಾಂತರ್ಗತ ಶ್ರೀ ಹಯಾಸ್ಕನ ಕೃಪೆಯೇ 
ಎನ್ನಬೇಕು. ಆದ್ದರಿಂದ ಅವರು ಆಯ್ದುಕೊಂಡ ರಾಜೇಶ - ಹಯಾಸ್ಕ 
ಎಂಬ ಅಂಕಿತವು ಸಾರ್ಥಕವಾಯಿತು. 

- ಶ್ರೀನಿವಾಸ ಹಾವನೂರ 


ಆಧಾರ: 

ಅ) ಶ್ರೀ ಬಿ. ರಾಮಕೃಷ್ಣಾಚಾರ್ಯರು ಶ್ರೀ ವಿಶ್ವೇಂದ್ರರ ಷಷ್ಟ್ಯಬ್ದ 
ಸಮಾರಂಭದ ನಿಮಿತ್ತ ೧೯೪೧ರಲ್ಲಿ ಪ್ರಕಟಿಸಿದ ಚರಿತ್ರ ಪುಸ್ತಕ. 
ಆ) ಶ್ರೀ ಕುಂಭಾಸಿ ರಾಘವೇಂದ್ರ ಪುರಾಣಿಕರು ೨೦೦೧ರಲ್ಲಿ 
ಸಂಪಾದಿಸಿದ 'ಶ್ರೀ ಸೋದೆ ವಾದಿರಾಜ ಮಠದ ಕಿರುಪರಿಚಯ' 
ಇ) ಶ್ರೀ ಬಿ. ಪಿ. ಜನಾರ್ದನ ಉಪಾಧ್ಯಾಯರು ಬರೆದ ಲೇಖ: 
'ವಿಶ್ವೇಂದ್ರ ನಗರ - ಇನ್ನಂಜೆ.' 


೧೪ 


Rarest Archiver 


ಕೃತಿ ಸಮೀಕ್ಷೆ 


ದಕ್ಷಿಣ ಕನ್ನಡದ ಪರಿಸರದಲ್ಲಿ ಹರಿದಾಸ ಪರಂಪರ 
ಆರಂಭವಾದದ್ದು ಶ್ರೀ ವಾದಿರಾಜರಿಂದ. ಅದಕ್ಕೂ ಮುಂಚೆ 
೧೬ನೆಯ ಶತಮಾನದ ಪೂರ್ವಾರ್ಧದಲ್ಲಿ ಶ್ರೀ ಶ್ರೀಪಾದರಾಜರು 
ಮತ್ತು ಶ್ರೀ ವ್ಯಾಸರಾಯರು ಕೀರ್ತನ ರಚನೆಯನ್ನು ಆರಂಭ 
ಮಾಡಿದ್ದಾದರೆ ಶ್ರೀ ವಾದಿರಾಜರು ಆ ಶತಮಾನ ಉತ್ತರಾರ್ಧದಲ್ಲಿ 
ಕೀರ್ತನ ನಿರ್ಮಿತಿಯಲ್ಲಿ ತೊಡಗಿದರು. 


ಮುಂದಿನ ಶತಮಾನಗಳಲ್ಲಿ ದಾಸ ಸಾಹಿತ್ಯವು ಭರದಿಂದ 
ಬೆಳೆದರೂ ದಕ್ಷಿಣ ಕನ್ನಡದಲ್ಲಿ ಹಾಗಾಗಲಿಲ್ಲ. ಇದೊಂದು 
ಅಚ್ಚರಿಯ ಸಂಗತಿಯೇ ಸೈ. ಶ್ರೀ ವಾದಿರಾಜರ ಅನಂತರ 'ವರಾಹ 
ತಿಮ್ಮಪ್ಪ' ಮುದ್ರಿಕೆಯ ನೆಕ್ಕಾರು ಕೃಷ್ಣದಾಸರನ್ನು ಬಿಟ್ಟರೆ ೧೯ನೆಯ 
ಶತಮಾನದ ಉತ್ತರಾರ್ಧದ ವರೆಗೆ ಬೇರಾರೂ ಇಲ್ಲ. ಹಾಗಿರುತ್ತ 
ಶ್ರೀ ವಿಶ್ವೇಂದ್ರತೀರ್ಥರೊಬ್ಬರದೇ ಕೃತಿರಚನೆಯು ಎದ್ದು 
ಕಾಣುವಂತಾಗಿದೆ. ಅಲ್ಲದೆ, ಅವರಿಂದಾಗಿ ವಾದಿರಾಜೀಯ 
ಪರಂಪರೆಯಲ್ಲಿಯೆ ಕೀರ್ತನ ರಚನೆ ಮುಂದುವರಿವಂತಾದದ್ದು 
ವಿಶೇಷ ಸಂಗತಿಯಾಗಿದೆ. 

ಇದರಲ್ಲಿ ೪೫ ಕೀರ್ತನೆಗಳಿವೆ. ಜೊತೆಗೆ ಒಂದು ತುಳು ಗೀತೆ 
ಮತ್ತು ಎರಡು ಸಂಸ್ಕೃತ ಸ್ಲೋತ್ರಗಳಿದ್ದು ಅವುಗಳಲ್ಲಿ ಒಂದು 
ಶ್ರೀ ವಾದಿರಾಜ ಸ್ತುತಿಪರವಾಗಿದೆ. ಅವನ್ನು ಅನುಬಂಧವಾಗಿ 
ಕೊಟ್ಟಿದೆ. ಇತರ ಹರಿದಾಸರ ಕೃತಿಗಳಲ್ಲಿ ಕಂಡುಬರುವ 
ಉಗಾಭೋಗ, ಸುಳಾದಿಗಳನ್ನು ರಾಜೇಶ ಹಯಾಸ್ಕರು 


೧೫ 


Rarest Archiver 


ರಚಿಸಿದಂತಿಲ್ಲ. (ಮುದ್ರಿಕೆ ಒಮ್ಮೊಮ್ಮೆ ರಾಜೇಶ ಹಯಮುಖ, 
ಹಯಗ್ರೀವ ರೂಪವನ್ನೂ ತಾಳಿದ್ದಿದೆ.) ಹಾಡುಗಳೆಲ್ಲವೂ 
ಶುದ್ಧಾಂಗವಾಗಿ ದೇವ, ಗುರುಗಳ ಸ್ತುತಿಪರವಾದವುಗಳು. 
ನೀತಿಬೋದ ಯಾಗಲೀ, ತತ್ವ ವಿವೇಚನೆಯಾಗಲೀ ಕಂಡು 
ಬರುವುದಿಲ್ಲ. ಒಟ್ಟಿನಲ್ಲಿ ಅವೆಲ್ಲ ಸುಲಭಗ್ರಾಹ್ಮ ಹಾಗೂ 
ಗೇಯಗುಣವುಳ್ಳವಾಗಿವೆ. 


ತಾರತಮೃತ್ವೇನ ಅವನ್ನು ತುಸು ವಿವರವಾಗಿ ಪರಿಶೀಲಿಸೋಣ. 


ಶ್ರೀ ಹರಿಯ ಸ್ತುತಿ ಸುರುವಿನ 'ಉದಯರಾಗ'ವೇ ಖುಶಿ 
ಕೊಡುವಂತಹದು. ಭಗವಂತನನ್ನು ಏಳಿಸಲು ಮೊದಲಿಗೆ ಬಂದವರು 
ಸನಕಾದಿ ಮುನಿಗಳು. ಅಲ್ಲದ ನಾಗಭೂಷಣ, ವಿಭೀಷಣರೂ 
ಬಂದಿದ್ದಾರೆ. ಅರ್ಜುನ? ಶ್ರೀಕೃಷ್ಣನ ತಂಗಿಯನ್ನು ಬೇಡುವರೆ 
ಬಂದಿದ್ದಾನೆ! ಇದೇ ರೀತಿಯಾಗಿ, ಅಲ್ಲಿಗೆ ಆಗಮಿಸಿದ 
ಪ್ರತಿಯೊಬ್ಬರದೂ ವಿಶೇಷತೆ ಇದೆ. ದುರ್ವಾಸ ಮುನಿ 
“ಕೋಪಿಗಳರಸ'ನಾಗಿದ್ದರೆ, ಭೃಗುಮುನಿ 'ಕೋಪ ದೊಳೊದೆದವ". 
ಆದರೇನು, ಶ್ರೀಹರಿ ಎದ್ದೇಳುವ ಲಕ್ಷಣ ಕಾಣುತ್ತಿಲ್ಲ! ಕಾರಣ? 
"ಸಿರಿದೇವಿ ನಿನ್ನಂಘ್ರಿಗಳನೊತ್ತಿ ಬಿಡಳೇನೊ! ಮಾರುತಿಯ ಜಪವಿನ್ನು 
ಮುಗಿಯಲಿಲ್ಲೊ" ಎಂದು ಊಹಿಸುತ್ತಾರೆ ವಿಶ್ವೇಂದ್ರರು. ಆ 
ಸಮಯದಲ್ಲಿ ಶ್ರೀ ಹರಿಯ ವಿಶೇಷ ಪ್ರೀತಿಗೆ ಪಾತ್ರರಾದ ಸಿರಿದೇವಿ, 
ಮಾರುತಿ ಒಳಗೆ ಇದ್ದವರಾದರೆ ಉಳಿದವರು ಹೊರಗೆ ಬಾಗಿಲಲ್ಲಿ 
ನಿಂದವರೆಂಬುದನ್ನು ಗಮನಿಸಬೇಕು. 

"ಶ್ರೀಹರಿಯ ದಾಸಗೆ ಭಯವಿಲ್ಲ' ಎಂಬುದನ್ನು ಆ ಮುಂದಿನ 
ಕೀರ್ತನೆಯಲ್ಲಿ ಚತುರೋಕ್ತಿಯ ಮೂಲಕ ವಿವರಿಸಿದ್ದಾರೆ. "ತರಳ 
ಪ್ರಹ್ಲಾದಗೆ ಭಯವೆಂದಿಗೂ ಸೋಂಕಲಿಲ್ಲ. ತರಳನಪಿತಗೆ 

೧೬ 


Rarest Archiver 


ಭಯವೆಂದಿಗೂ ತಪ್ಪಲಿಲ್ಲ. ಈ ಹೋಲಿಕೆಯನ್ನು ರಾವಣ- 
ವಿಭೀಷಣರಿಗೂ ಅನ್ವಯಿಸಿದ್ದಾರೆ. | 

"ನಾನೇನು ತಪ್ಪು ಮಾಡಿಲ್ಲ. ಆದ್ದರಿಂದ ನನ್ನನ್ನು ಪೊರೆಯು' 
ಎನ್ನುವುದನ್ನು ವಿವರಿಸುವಲ್ಲಿ (ಕೀ. ೩) ಒಂದು ಬಗೆಯ ವ್ಮಾಜೋಕ್ತಿ 
ಇದೆ. “ವಸುದೇವ ದೇವಕಿಯರು ನಿನ್ನನ್ನೂ ಮನುಷ್ಯನಂತೆ 
ತಿಳಿಯುತ್ತಾರೆ. ನಾನೇನು ಹಾಗೆ ತಿಳಿದಿಲ್ಲ' ಎಂಬ ಮಾತಿದೆ. (ತಂದೆ- 
ತಾಯಿಗಳೇ ಆಗಿದ್ದ ಅವರು ಹಾಗೆ ತಿಳಿಯಬೇಕಾದದ್ದು ಸಹಜ). 
“ನೀನು ವಂಚಿಸಿದಿ' ಎಂದು ನಿನ್ನಣ್ಣ ಬಲರಾಮ ತಿಳಿದು, ಅನ್ಯದೇಶಕ್ಕೆ 
ಹೊರಟುಹೋದ. ನಾನೇನೂ ಹಾಗೆ ಮಾಡಿಲ್ಲ' ಎಂಬ 
ಚತುರೋಕ್ತಿ ಇದೆ. 


ಕೀರ್ತನೆ ೪ರಲ್ಲಿ ಭಗವಂತನ ವಿವಿಧ ಅವತಾರಗಳನ್ನು 
ಎತ್ತಿಕೊಂಡಿದ್ದಾರೆ. ಅವರಲ್ಲಿ 'ಮಹಿದಾಸ'ನ ಅವತಾರ ನಮಗೆ 
ಅಪರಿಚಿತವಾದದ್ದು. ಈತ ಬ್ರಹ್ಮದೇವರ ಮೊಮ್ಮಗ. ತಾಯಿ ಇತರಾ ' 
ಎಂಬವಳು. ಉಗ್ರ ತಪಸ್ಸು ಮಾಡಿದ. ಇವನ ಹೆಸರಿನ ಐತರೇಯ 
ಉಪನಿಷತ್ತು ಇದೆ. ಭಗವಂತನ ಅಂಶಾವತಾರ ಎಂದು 
ಭಾಗವತದಲ್ಲಿ ಹೇಳಿದೆ (ಸ್ಕಂದ ೧, ಅಧ್ಯಾಯ ೧). 


ಮುಂದಿನ ಕೀರ್ತನೆಯಲ್ಲಿ ಅದೇ ರೀತಿಯ ಒಕ್ಕಣೆ, ವಿಶೇಷತ: 
ದಶಾವತಾರಗಳನ್ನು ಹೇಳುವಾಗ ಮುಂದುವರಿದಿದೆ. 
ವಿಶ್ವೇಂದ್ರತೀರ್ಡ್‌ರು ಮತ್ತೆ ವ್ಯಾಜ ನಿಂದಾಸ್ತುತಿಯನ್ನು 
ಅನುಸರಿಸಿದ್ದಾರೆ. 'ನಾನಾ ವೇಷಗಳಿನ್ನು ನಿನಗ್ಮಾಕೊ ಹರಿಯೆ - ನಿನ್ನ 
ಭಕ್ತರು ನಿನ್ನ ತಿಳಿಯದೆ ಬಿಡರು' ಎಂದು ಹೇಳುತ್ತಾರೆ. ಮೀನಾಗಿ 
ಜಲದೊಳು ತಿರುಗುವುದು, ಕಂದನ ಪೊರೆಯಲು ಕಂಬದಿ 
ತೋರಿದುದು, ಮಲತಾಯ ನುಡಿಗಾಗಿ ವನವಾಸ ಅನುಭವಿಸಿದ್ದುದು 


(22 


Rarest Archiver 


- ಮುಂತಾಗಿ ಭಗವಂತನ ವಿವಿಧ 'ವೇಷ'ಗಳನ್ನು ವರ್ಣಿಸಿದ್ದಾರೆ. 
ಭೂವರಾಹನು ಸೋದೆಮಠದ ಪೂಜಾದ್ಯವತವೇನೊ ಸರಿಯೆ. 
ಶ್ರೀಮುಷ್ಣ ಎಂಬ ಕ್ಷೇತ್ರದಲ್ಲಿ ಅವನ ಮಂದಿರವೇ ಇದೆ. 
ಶ್ರೀ ವಿಶ್ವೇಂದ್ರರು ಅಲ್ಲಿಗೆ ಹೋದಾಗ, ಭೂವರಾಹ ಸ್ತುತಿಪರವಾದ, 
ಕೀರ್ತನೆಯನ್ನು (ಕೀ. ೬) ರಚಿಸಿದಂತೆ ಕಾಣುತ್ತದೆ. 

'ಕುದುರೆ ಕಂಡೀರ್ಯಾ....' ಎಂಬ ಹಯಗ್ರೀವ ಸ್ತುತಿಪರ ಹಾಡು 
(ಕೀ. ೫) ಶ್ರೀ ವಾದಿರಾಜರ 'ಕುದುರೆ ಬಂದಿದೆ ಚೆಲುವ ಕುದುರೆ 
ಬಂದಿದೆ' ಎಂಬ ಹಾಡಿಗೆ ಅನುವರ್ತಿಯಾಗಿದೆ. ಅದನ್ನು 
'ಶ್ರೀ ವಾದಿರಾಜರ ಪೊರೆದ ಕುದುರೆ" ಎಂಬುದಾಗಿ ಕಾಣಿಸಿಯೇ 
ಇದ್ದಾರೆ. ಈ ಹಾಡಿನಲ್ಲಿ ಕೆಲವು ಕಲ್ಪನೆಗಳು ವಿನೂತನವಾಗಿವೆ. 
ಕುದುರೆಯನ್ನು ರಥಕ್ಕೆ ಹೂಡಬೇಕು; ಆದರೆ ಈ ಕುದುರೆ ಅರ್ಜುನನ 
ರಥವನ್ನೇ ಏರಿ ಕುಳಿತಿದೆ! 'ಇಂದಿರಾದೇವಿಯನ್ನು ಅಪ್ಪಿದ ಕುದುರೆ', 
'ಮಂದರ ಗಿರಿಯನ್ನೆತ್ತಿದ ಕುದುರೆ" - ಇವೇ ಮೊದಲಾದ ಉಕ್ತಿಗಳಲ್ಲಿ 
ವಿರೋಧಾಭಾಸ ಚೆನ್ನಾಗಿ ವ್ಯಕ್ತವಾಗಿದೆ. ಈ ಹಾಡಿನಲ್ಲಿ ಹಯಗ್ರೀವ 
ದೇವರ ಸ್ಮುತಿಯಿದ್ದಂತೆ; ಸೋದೆ ಮಠಕ್ಕೆ ಆತ್ಮೀಯವಾದ ತ್ರಿವಿಕ್ರಮ 
ದೇವರು. (ಕೀ. ೧೨) ಸಹ ವರ್ಣಿತನಾಗಿದ್ದಾನೆ. 

ಉಡುಪಿ ಪರಿಸರದಲ್ಲಿ ಉಂಡಾರು ಎಂಬ ಗ್ರಾಮವಿದ್ದು ಅಲ್ಲಿ 
ಸುಂದರವಾದ ವಿಷ್ಣು(ಜನಾರ್ದನ) ಮೂರ್ತಿ ಇದೆ. (ಕೀ. ೧೩) ಈ 
ಭುಕ್ತಿಪುರೇಶ ಭಕ್ತರನ್ನು ಸದ್ಯವ ಪಾಲಿಸುವ ದೈವತವೆಂದು ಜನ 
ನಂಬಿದ್ದಾರೆ. ಇದರ ೩ನೆಯ ನುಡಿಯಲ್ಲಿ ಬಾಲಕನೊಬ್ಬನ 
ಪ್ರಸ್ತಾಪವಿದ್ದು, ಆ ಕಥೆ ಹೀಗಿದೆ : 

ಈ ಹಿಂದೆ ಅಲ್ಲಿಯ ಅರ್ಚಕನು ತನ್ನ ಮಗನಿಗೆ ನೈವೇದ್ಮ 

ತೋರಿಸಿ ಬಾರೆಂದು ಕಳುಹಿದ. ಆ ಚಿಕ್ಕ ಬಾಲಕನು ದೇವರು ನಿಜವಾಗಿ 


೧೮ 


Rarest Archiver 


ಊಟ ಮಾಡುವನೆಂದೇ ತಿಳಿದು ಆರ್ತನಾಗಿ ಬೇಡಿಕೊಂಡಾಗ 
ದೇವರು ಒಲಿದು ಅದನ್ನೆಲ್ಲ ಸ್ಟೀಕರಿಸಿದ. ತಂದೆಯು ಮನೆಗೆ 
ಬಂದ ಮಗನನ್ನು ನೇವೇದೃದ ಅನ್ನ, ಪಾತ್ರೆ ಎಲ್ಲಿದೆ ಎಂದು 
ಕೇಳಿದಾಗ "ದೇವರು ಊಟ ಮಾಡಿದ" ಎಂದು ಉತ್ತರ ಬಂತು. 
ಅದನ್ನು ಕೇಳಿ ಆತ ಮಗನನ್ನು ಹಳಿಸಿ ಬಿಟ್ಟ. ರಾತ್ರಿ ದೇವರು 
ಅರ್ಚಕನ ಕನಸಿನಲ್ಲಿ ಬಂದು "ಅದು ನಿಜ; ಆ ಪಾತ್ರೆ 
ನೀರಿನಲ್ಲಿದೆ" ಎಂದು ಹೇಳಿದನೆಂಬ ಕಥೆ ಈಗಲೂ ಆ ಊರಲ್ಲಿ 
ಪ್ರಚಲಿತವಿದೆ. ಕೋಳೂರ ಕೊಡಗೂಸಿನ ಕಥೆಯೂ ಇದೇ ರೀತಿ 
ಇದೆಯಲ್ಲವೆ? 


ಹೀಗೆ ಬೇರೆ ಬೇರೆ ಊರುಗಳಲ್ಲಿರುವ ದೈವತಗಳ ಹೆಸರು 
ತೆಗೆದುಕೊಂಡು ಒಂದೊಂದು ಕೀರ್ತನೆ ರಚಿಸಿದ್ದಾರೆ. ತಿರುಪತಿಯ 
ವೆಂಕಟೇಶನಂತೂ ಸರಿಯೇ; ಆದರೆ ಅಲ್ಲಿ ಮಂಜುಗಣಿಯ 
ವೆಂಕಟೇಶನನ್ನೂ ತಂದಿದ್ದಾರೆ. (ಕೀ. ೧೦) ಇಲ್ಲಿಯ ವೆಂಕಟೇಶನ 
ಮೂರ್ತಿ ವಿಶಿಷ್ಟವಾದದ್ದು. ಆತನ ಕಾಲಲ್ಲಿ ಹಾವುಗೆಗಳಿವೆ. 
ಕೈಯಲ್ಲಿ ಬಿಲ್ಲು - ಬಾಣ! ಶ್ರೀ ವಾದಿರಾಜರು ಆ ಸ್ವರೂಪವನ್ನು 
ತೀರ್ದ೯ಪ್ರಬಂದು'ದಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ 
ಶ್ರೀ ವೆಂಕಟೇಶನು ದುಷ್ಟರೆಂಬ ಮೃಗಗಳನ್ನು ಬೆನ್ನಟ್ಟಿ ಸಕಲ 
ಭೂಮಿಯನ್ನೇ ಸುತ್ತಿ ಮಂಜುಗಣಿಗೆ ಬಂದ. ಅಲ್ಲಿಯ ಸುಂದರ 
ಪರಿಸರಕ್ಕೆ ಮನಸೋತು ಮುಂದೆ ಹೋಗದೆ ನಿಂತುಬಿಟ್ಟ. 
ಎಷ್ಟೊಂದು ಮೋಹಗೊಂಡನೆಂದರೆ ತನ್ನ ಪಾದುಕೆಗಳನ್ನು 
ಕಳಚುವುದಕ್ಕೂ ಮರತು ಬಿಟ್ಟನಂತೆ! 


ಅದರಂತೆ ವೇತ್ರವತೀ ನದಿಯ ತೀರದಲ್ಲಿರುವ ಚಿಂತಾಮಣಿಯ 
ನರಸಿಂಹದೇವರನ್ನು (ಕೀ. ೧೪) ಕುರಿತ ಸ್ತುತಿಯೂ ಹೃದ್ಮವಾಗಿದೆ: 


8: 


Rarest Archiver 


"ಪಾತಾಳದೊಳಗಿಂದ ಬಂದ ವರ ಚಿಂತಾಮಣಿ ನರಸಿಂಹ" ಎಂಬ 
ಸೊಲ್ಲಿನ ಮೂಲವು 'ತೀರ್ಥಪ್ರಬಂಧ'ದಲ್ಲಿದೆ. (ಭೂನ್ಯಸ್ತವಾ 
ಮಾಂಕಗವಾಮಪಾಣಿ ಮುತ್ತಿಪ್ತ ದಕ್ಷೋರುಗ ತಾನ್ಯ ಹಸ್ತಮ್‌! 
ಚಕ್ರಾಯುಧಂ ವೇತ್ರವತೀ ತಟಸ್ಥಂ ಚಿಂತಾಮಣಿಂ ಶ್ರೀ ನರಸಿಂಹ 
ಮೀಡಢೇ) 

ಈ ಕೀರ್ತನೆಯಲ್ಲಿ 'ಕೋಲಾವತಾರದ ಹರಿಯ ದಿವ್ಯ ಲೋಲ 
ನೇತ್ರದಿ ಬಂದ ನದಿ' ಎಂಬ ಮಾತಿದೆ. ಇದು ದ.ಕ. 
ಜಿಲ್ಲೆಯಲ್ಲಿರುವ ನೇತ್ರಾವತಿ ನದಿಯ ಪೌರಾಣಿಕ ಹಿನ್ನೆಲೆಯನ್ನು 
ಕುರಿತದ್ದು. ವರಾಹ ಅವತಾರದ ಕಾಲದಲ್ಲಿ ಶ್ರೀಹರಿಯ ಕಣ್ಣಿನಿಂದ 
ಉದುರಿದ ಜಲಬಿಂದುಗಳಿಂದ ಉದ್ಭವಿಸಿದ ನದಿ - ಅರ್ಥಾತ್‌ 
ನೇತ್ರಾವತಿಯಾಗಿದೆ. 


ರಾಮಾವತಾರದ ಶ್ರೀ ರಾಮಚಂದ್ರನನ್ನು ವರ್ಣಿಸುವಾಗ 'ಏಕ' 
(ಒಂದು) ಎಂಬ ವಿಚಾರವನ್ನು ಹಿಗ್ಗಿಸಿದ್ದಾರೆ. ರಾಮನ ವಚನ; 
ರಾಮನ ಬಾಣ, ಒಂದೇ ವರ; ಒಂದೇ ಪತ್ನೀ ಇವೆಲ್ಲ “ಒಂದು' 
ಅಂಕಿಯ ಸದರಿನಲ್ಲಿ ಬರುವಂತಹವು. ಈ ಬಗೆಯ ಶ್ರೀರಾಮನ 
ವರ್ಣನೆ ಹೊಸತು. 


ಕಾಂಚಿಯ ವರದರಾಜನ ಬಗ್ಗೆಯೂ ಇಂಥದೇ ಸೊಗಸಿನ 
ಕಲ್ಪನೆ ಮಾಡಿದ್ದಾರೆ. (ಕೀ. ೧೫) "ಅವನು ರಸಿಕಾಗ್ರೇಸರ, ಏಕೆಂದರೆ 
ಕಾಂತೆಯ ಒಡ್ಕಾಣದಲ್ಲಿ ಇರುವವ. ಕಾಂಚಿ ಎನ್ನುವುದಕ್ಕೆ ಒಡ್ಕಾಣ 
ಮತ್ತು ಕಾಂಚಿ ಊರು; ಎಂಬ ದ್ವರ್ಗ್‌ದ ಉಪಯೋಗ 
ಮಾಡಿಕೊಂಡಿದ್ದಾರೆ. ಇಲ್ಲಿಯೂ ತೀರ್ಥಪ್ರಬಂಧ'ದ “ರಮ್ಮೋ 
ವರದರಾಜೋಯಂ ರಸಿಕಾಗ್ರೇಸರೇ ಧ್ರುವಮ್‌” ಎಂಬುದು 
ಆಕರವಾಗಿದೆ. 

ಲಿ 


Rarest Archiver 


ಶ್ರೀಕೃಷ್ಣಸ್ತುತಿಯ ಎರಡು ಹಾಡುಗಳಲ್ಲಿ ನಾವೀನ್ಯವಿದೆ. ಶ್ರೀಕೃಷ್ಣ 
- ಗೋಪಿಯರ ಸಂಬಂಧವನ್ನು ಹರಿದಾಸರು ನಾನಾ ಬಗಯಲ್ಲಿ 
ವರ್ಣಿಸಿರುವರಷ್ಟ. ಗೋಪಿಯರು ಮಾಡಿಟ್ಟ ಬಣ್ಣಾ 
ಕದಿಯುವುದಾಗಲೀ, ಸೀರೆಯನ್ನು ಸೆಳೆಯುವುದಾಗಲೀ, ಯಾರಿಗೂ 
ಸಿಟ್ಟು ಬರಿಸುವಂತಹದು. ಆದರೆ ಗೋಪಿಯರು ಹಾಗೆ ಮಾಡಿಲ್ಲ 
ಎಂಬುದಾಗಿ ವಿಶ್ವೇಂದ್ರರು ತೃಪ್ತಿಯನ್ನು ಸೂಚಿಸಿದ್ದಾರೆ. 


ಮುಂದಿನ ಹಾಡಿನಲ್ಲಿ ಬರುವ ಕೃಷ್ಣ- ಸುದಾಮರು ಇಪ್ಪತ್ತನೆಯ 
ಶತಮಾನದ ಆತ್ಮೀಯ ಸ್ನೇಹಿತರಂತೆ ಚಿತ್ರಿತರಾಗಿದ್ದಾರೆ. 


"ಬಾರಪಾ, ಸುದಾಮ ನನ್ನ ಅತ್ತಿಗೆ (ಸುದಾಮನ ಹಂಡತಿ) 
ಹೇಗಿದ್ದಾಳೆ? ನಿನ್ನ ಅತ್ತಿಗೆ ರುಕ್ಮಿಣಿ) ಇಲ್ಲಿ ಚೆನ್ನಾಗಿದ್ದಾಳೆ! ಎಂಬ 
ಧರತಿಯಲ್ಲಿ ಹಾಡು ಮುಂದುವರಿಯುತ್ತದೆ. ಅವನು ಕೊಟ್ಟ ಹಿಡಿ 
ಅವಲಕ್ಕಿಯನ್ನು (ಪೃಥುಕೆ) ತಿನ್ನುವದಾದ ಮೇಲೆ ರುಕ್ಮಿಣಿ ಕೇಳುತ್ತಾಳೆ: 


"ಈ ಪೃಥುಕದ ಮುಷ್ಟಿಗೆ ಮೋಕ್ಬವನ್ನೇ ಕೊಡುವಿ. ಇದಕ್ಕೂ 
ಹೆಚ್ಚು ತಿಂದರೆ ಮೋಕ್ಬಕ್ಕಿಂತ ಹೆಚ್ಚಿನದನ್ನು ಕೊಡಲೇನಿದ?" 


ದೇವತಾಸ್ಕುತಿ 

ಇತ್ತ ಮಹಾಲಕ್ಷ್ಮಿಯನ್ನು ಸ್ತುತಿಸುವಲ್ಲಿ ಶ್ರೀ ಹರಿಯ ಸ್ತುತಿಯೆ 
ಒಡೆದು ತೋರುತ್ತದೆ. ಅವಳ ಯೌವನ ಕಿಂಚಿತ್ತೂ ಕೆಡಬಾರದೆಂಬ 
ಕಾರಣದಿಂದ, ಅವಳ ಉದರದಿಂದ ಮಕ್ಕಳನ್ನೂ ಪಡೆಯದೆ, 
ಹೊಕ್ಕುಳದಿಂದ ಹುಟ್ಟಿಸುತ್ತಾನೆ. (- ಬ್ರಹ್ಮನ ಜನನ). ಅವಳ 
ದೇಹಾಂಗಗಳನ್ನು ಆಭರಣಾದಿ ರೂಪದಿಂದ ಸದಾ ಆಲಂಗಿಸಿರುವವ, 
ಮಹಾಪ್ರಳಯ ಬಂದಾಗಲೂ ಲಕ್ಷ್ಮೀ ಸಹಿತನಾಗಿ ಇರುವವ, 
ಇತ್ಶ್ಕಾದಿ. (ಕೀ. ೧೮) 


೨) 


Rarest Archiver 


ಬ್ರಹ್ಮದೇವರನ್ನು ಸ್ತುತಿಸುವ ದಾಸರ ಹಾಡುಗಳು ತೀರ 
ಕ್ವಚಿತ್ತಾಗಿ ಕಂಡು ಬರುತ್ತವೆ. ಶ್ರೀ ವಿಶ್ವೇಂದ್ರರ ಈ ಕುರಿತ ಹಾಡಿನಲ್ಲಿ 
ಬ್ರಹ್ಮದೇವರನ್ನು ಸುರರು ಅಸುರರೆಂಬ ಭೇದವಿರದೆ ಸರ್ವರಿಗೆ 
ವರವನ್ನು ಕೊಡುತ್ತಾನೆಂಬುದು ಮೋಜಿನದಾಗಿದೆ. (ಕೀ. ೧೯). 
ಈ ಬ್ರಹ್ಮದೇವರ ಪತ್ನಿ ಸರಸ್ವತಿ - ಗಿರಿಜೆಗೆ ಅತ್ತಯಾಗುವಳು. 
ಕಾರಣವೆಂದರೆ ಶಿವನು ಬ್ರಹ್ಮದೇವರ ಮಗನೆಂಬುದಾಗಿ 
ಪುರಾಣವೊಂದರಲ್ಲಿ ಉಕ್ತವಾಗಿದೆ. 

ಅವತಾರತ್ರಯ - ಈ ಬಗ್ಗೆ ಎಲ್ಲ ಹರಿಬಾಸರು ತಮ್ಮ 
ಕಲ್ಪನಾಚಾತುರ್ಯವನ್ನು ಹೊರಹೊಮ್ಮಿಸಿದ್ದಾರೆ. ಹನುಮ, ಭೀಮ, 
ಮಧ್ವ - ಈ ಮೂರು ಅವತಾರಗಳಲ್ಲಿ ವಾಯುದೇವರ ಕಾರ್ಯವನ್ನು 
ಅರ್ಥವತ್ತಾಗಿ ಕೊಟ್ಟಿದ್ದಾರೆ. (ಕೀ. ೨೦) 

ವಾಯುದೇವರ ಪತ್ನಿಯಾದ ಭಾರತೀದೇವಿಯು ಇಲ್ಲಿ ಮಾತ್ರ 
ದ್ರೌಪದಿಯೆಂದೇ ಶೋಭಿಸಿದ್ದಾಳೆ. ಅದರಲ್ಲಿ ಬರುವ 'ಭೀಮನು 
ಶೂದ್ರನೆಂದಿರಲು ನೀನು ಶೂದ್ರೆಯೆನಿಸಿದಿ' ಎಂಬ ಉಕ್ತಿಗೆ ತುಸು ವಿವರಣೆ 
ಕೊಡಬೇಕು. ಅಜ್ಞಾತವಾಸದಲ್ಲಿ ಭೀಮಸೇನನು ವಲಲ - ಎಂದರೆ 
ಅಡಿಗೆಯವನಾದನಷ್ಟ. ಬ್ರಾಹ್ಮಣರೂ, ಕ್ಪತ್ರಿಯರೂ ಪಾಕ ವಿದ್ಯೆಯಲ್ಲಿ ' 
ತೊಡಗಬಾರದೆಂಬ ಶ್ರುತಿವಾಕ್ಕವಿದೆ. 'ಆದರೆ ಭೀಮಸೇನನು ಆ ಮಟ್ಟಿಗೆ 
ಶೂದ್ರನಾದನಲ್ಲವೆ? ಅಂತಾಗಿ ದ್ರೌಪದಿ 'ಶೂದ್ರೆ'! 

ಶ್ರೀಹರಿಯ ದೇವತಾ ಪರಿವಾರದಲ್ಲಿ ಬರುವ ಶೇಷದೇವರೂ 
ಸ್ತುತಿಸಲ್ಪಟ್ಟಿದ್ದಾರೆ. (ಕೀ. ೨೩) ಲಕ್ಷ್ಮೀ ಸಹಿತ ವಿಷ್ಣುವು ಕ್ಸೀರ 
ಸಮುದ್ರದಲ್ಲಿ ಶೇಷಶಯನನಾಗಿರುವನಷ್ಟೆ. ಶೇಷನ ಹೆಡೆಯು 
ಬಾಗಿರುತ್ತ, ಅವನು ಅವರ ಪ್ರೇಮಭಾವವನ್ನು ಈಕ್ಷಿಸುವುದು 
ಅನಿವಾರ್ಯ. ಆ ನೋಟದಲ್ಲಿ ಭಕ್ತಿ ಭಾವವೆ ಇರಬಹುದು. ಆದರೇನು 


ಸಖಿ 


Rarest Archiver 


ಸಮುದ್ರರಾಜನಿಗೆ, ತನ್ನ ಮಗಳು ಲಕ್ಷ್ಮಿಯನ್ನು ಬೇರೆಯವರು ಆ 
ಸ್ಥಿತಿಯಲ್ಲಿ ನೋಡುವುದು ಇಷ್ಟವಾಗಲಿಲ್ಲವೇನೊ. ತನ್ನ ಹಾಲಿನ 
ತೆರೆಯಿಂದ ಶೇಷನ ಕಣ್ಣುಗಳನ್ನು ಮುಚ್ಚಿಸಿದನಂತೆ! ಎಷ್ಟೊಂದು 
ರಮ್ಮವಾದ ಕಲ್ಪನೆ! 

ವೈಷ್ಣವಾಗ್ರಣಿಯೆಂದು ಶಿವನನ್ನು ಹೊಗಳಿಯಾದ ಮೇಲೆ, 
ಪಾರ್ವತಿಯ ಸ್ತುತಿ ಬರುತ್ತದೆ. ಅವಳು ಮಹಾಲಕ್ಷ್ಮಿಯಂತೆಯೇ 
ತನ್ನ ಪತಿಯ ವಿಶೇಷ ಅನುರಾಗಕ್ಕೆ ಪಾತ್ರಳಾದವಳು. ಅದ್ದೇಗೆ 
ಎನ್ನುವಿರ? ಅವಳ ಯೌವನಕ್ಕೆ ವಿಘ್ನು ಬಾರದಂದು 'ವಿಘ್ನ' 
ಹರನನ್ನೇ ಹುಟ್ಟಿಸಿದ. ಎರಡನೆಯ ಮಗನಂತೂ ಷಣ್ಮುಖ! 
ಒಂದಲ್ಲ ಆರು ಬಾಯಿಗಳಿಗೆ ಹಾಲುಣಿಸಬೇಕು. ಪಾರ್ವತಿಯ 
ಗತಿಯೇನು! ಅದಕ್ಕಾಗಿ ರುದ್ರದೇವರು ಆರು ಕೃತ್ತಿಕಾ ದೇವತೆಗಳಿಂದ 
ಮೊಲೆಯೂಡಿಸಿದ. (ಕೀ. ೨೬) 

ಗಣಪತಿಯ ಸ್ಮುತಿಯು ಮೇಲುನೋಟಕ್ಕೆ ಸರಳವಾಗಿ ಕಂಡರೂ 
ಅರ್ಥಗರ್ಭಿತವಾಗಿದೆ. ನಿನ್ನನ್ನು ಪೂಜಿಸಿದವರೆಲ್ಲ ಉದಾ.ಗೆ 
ಶ್ರೀರಾಮ, ಧರ್ಮಜ ಗೆದ್ದರು. ರಾವಣ, ದುರ್ಯೋದಧನಾದಿಗಳು 
ಹಾಳಾದರು. (ಕೀ. ೨೮) 
ಯತಿಸ್ತುತಿ 

ಇದಾದ ಅನಂತರ ಶ್ರೀ ವಿಶ್ವೇಂದ್ರತೀರ್ಥರು ಹಲವು ಯತಿಗಳನ್ನು 
ಸ್ತುತಿಸಿದ್ದಾರೆ. ಅವರಲ್ಲಿ ಜಯತೀರ್ಥರಿಗೆ ಮೊದಲ ಸ್ಥಾನ 
ಸಲ್ಲುತ್ತದೆ. ಯತಿವರೇಣ್ಕ ಶ್ರೀ ರಾಘವೇಂದ್ರರನ್ನೂ ಸ್ತುತಿಸಿದ್ದುದು 
ಒಂದು ವಿಶೇಷ. 


ಹಾಗಿದ್ದರೂ ಸೋದೆ. ಮಠದ ಯತಿಪರಂಪರೆಗೆ 
ಸ್ವಾಭಾವಿಕವಾಗಿಯೇ ಪ್ರಾಶಸ್ತ್ಯ. ಈ ಮಠದ ಆದ್ಕ ಪುರುಷರೂ 


೨೩ 


Rarest Archiver 


ಶ್ರೀ ಮಧ್ವಾಚಾರ್ಯರ ಬಂಧುವೂ ಆದ ಶ್ರೀ ವಿಷ್ಣುತೀರ್ಥರನ್ನೂ 
ಶ್ರೀ ವಾದಿರಾಜರಿಗೆ ಗುರುಗಳಾದ ಶ್ರೀ ವಾಗೀಶತೀರ್ಥರನ್ನೂ 
ನೆನೆದಿದ್ದಾರೆ. 


ಶ್ರೀ ವಾದಿರಾಜರಂತೂ ವಿಶ್ವೇಂದ್ರತೀರ್ಥರ ಪರಮೋಚ್ಚ 
ಗುರುಗಳು. ಅವರ ಸಮಸ್ತ ಕೃತಿಗಳನ್ನು ಓದಿ ಆತ್ಮಸಾತ್‌ 
ಮಾಡಿಕೊಂಡವರು. ತಮ್ಮ್ಮ ಕೀರ್ತನ ರಚನೆಯಲ್ಲಿ 
ಶ್ರೀ ವಾದಿರಾಜರನ್ನು ಪರೋಕ್ಷವಾಗಿ ಹಲವೆಡೆ ತಂದಿದ್ದಾರೆಂಬುದನ್ನು 
ನೋಡಿದ್ದೇವೆ. ಒಂದೆಡೆ ಅವರು 'ವ್ಕಾಸ-ದಾಸ ಕೂಟಗಳೆರಡರಲ್ಲೂ 
ರತ್ನ ಸ್ವರೂಪರು' - ಎಂದಿದ್ದಾರೆ. ಇಲ್ಲಿರುವ ಕೀರ್ತನೆಗಳಲ್ಲಿ 
(ಕೀ. ೩೫ - ೩೮) ಶ್ರೀ ಗುರುಗಳ ಜೀವನ ಸಾಧನೆಯ ಮುಖ್ಯ 
ಅಂಶಗಳೆಲ್ಲ ಬಂದಿವೆ. ಅನಂತರ ಕ್ರಮಪ್ರಾಪ್ತವಾಗಿ ಬರಬೇಕಾದವರು 
ಭೂತರಾಜರು ಮತ್ತು ವಾದಿರಾಜರ ಅನಂತರ ಪೀಠಸ್ಥರಾದ 
ಶ್ರೀ ವೇದವೇದ್ಕರು.. 


ಸೋದೆಮಠದಲ್ಲಿ ವಿಶೇಷ ಖ್ಯಾತರಾದವರು ಶ್ರೀ ವಿಶ್ವಪ್ರಿಯ 
ತೀರ್ಥರು. ಅವರು ಮದ್ಭಶಾಸ್ತ್ರವನ್ನು ಗುರುಮುಖದಿಂದ 
ಕಲಿತದ್ದರಿಂದ ಸೋದೆಯ ವೃಂದಾವನದೆದುರು ಕುಳಿತು ಜ್ಞಾನ 
ವೈರಾಗ್ಮಾದಿಗಳನ್ನು ಸಂಪಾದಿಸಿದವರಾದ್ದರಿಂದ ಅವರಿಗೆ 
ವೃಂದಾವನಾಚಾರ್ಯರೆಂಬ ಅಭಿಧಾನ ಸಂದಿತಲ್ಲವೆ. ಸಂಚಾರ 
ಹೋದಲ್ಲೆಲ್ಲ ಪ್ರಖ್ಕಾತರಾದರು. ಮೈಸೂರ ದೊರೆ ಮುಮ್ಮಡಿ 
ಕೃಷ್ಣರಾಜನು ಅವರಿಗೆ ರತ್ನಮಂಟಪವನ್ನು ಅರ್ಪಿಸಿದ್ದುದು, 
ಕೇರಳದ ರಾಜನು ಅವರಿಗೆ ವಿಶೇಷ ಸನ್ಮಾನವಿತ್ತುದಲ್ಲದೆ 
ವೃಷ್ಣವಭಕ್ತನಾಗಿ ಮಾರ್ಪಟ್ಟುದು - ಅವರ ಸ್ತುತಿಪರ 
ಕೀರ್ತನೆಯಲ್ಲಿ ವ್ಯಕ್ತವಾಗಿದೆ. (ಕೀ. ೪೨) 


ಹು 


Rarest Archiver 


ಈ ವೃಂದಾವನಚಾರ್ಯರನ್ನು ಕುರಿತ ವಿಶೇಷ ಘಟನೆಯೊಂದಿದೆ. 
ಅದು ಅವರ ಪರ್ಯಾಯ ಕಾಲವಾಗಿದ್ದಿತು. ಸಂಜೆ, ಬ್ರಹ್ಮರಥದ 
ಮೇಲೆ ಎತ್ತರದಲ್ಲಿ ಪ್ರಭಾವಳಿಯ ಮೇಲೆ ಶ್ರೀಕೃಷ್ಣನ ಪ್ರತಿಮೆಯಿಟ್ಟು 
ಪರ್ಯಾಯಸ್ಥ ಸ್ವಾಮಿಗಳು ರಥವನ್ನೇರಿ ರಥಬೀದಿಯಲ್ಲಿ ಸುತ್ತು 
ಹಾಕುವ ಕಾರ್ಯಕ್ರಮವಿರುತ್ತದೆ. ಹಾಗೆ ರಥವು ಸಾಗಿದ್ದಾಗ ಒಮ್ಮೆಲೆ 
ರಥಕ್ಕೆ ಬೆಂಕಿ ಹತ್ತಿ "ಧಗಧಗ ಉರಿಯತೊಡಗಿತು. ಮೇಲೆ 
ಸ್ವಾಮಿಗಳು! ಕೆಳಗಿದ್ದ ಎಲ್ಲರಿಗೂ ಗಾಬರಿ. ಆಗ ಸ್ವಾಮಿಗಳು 
ಪೀಠಾವಳಿ ಸಹಿತವಾಗಿ ರಥದ ಅಂಚಿಗೆ ಒಂದರು. "ವಾದಿರಾಜ 
ಗುರೋ! ನೀನೇ ಕಾಯಬೇಕು" ಎಂದು ಘೋಷಿಸುತ್ತ ಕೆಳಗೆ 
ಧುಮುಕಿದರು. ಜನರೆಲ್ಲ ಹಾಹಾಕಾರ ಮಾಡುತ್ತಿದ್ದಂತೆ, 
ವಿಶ್ವಪ್ರಿಯರು ನೆಲದ ಮೇಲೆ ಧೊಪ್ಪನೆ ಬಿದ್ದರು. ಆದರೆ ಏನೂ 
ನೋವು - ಗಾಯ ಆಗಿರಲಿಲ್ಲ! | 

ಶ್ರೀ ವಾದಿರಾಜರಲ್ಲಿ ಇರಿಸಿದ್ದ ಅಚಲ ಭಕ್ತಿ ಇದಕ್ಕೆ 
ಕಾರಣವೆನ್ನಬೇಕು. ಅಷ್ಟೊಂದು ಮಹಿಮಾನ್ವಿತರು! 

ಅವರ ಅನಂತರ ಪೀಠಕ್ಕೆ ಬಂದ ವಿಶ್ವಾಧೀಶರೂ ಸಾಕಷ್ಟು ಹೆಸರು 
ಗಳಿಸಿದ್ದರು(ಕೀ. ೪೨). ಇಲ್ಲಿಯ ಅವರ ಕುರಿತ ಕೀರ್ತನೆಯಲ್ಲಿ 
ಇಂಗ್ಲಂಡಿನ ವಿಕ್ಟೋರಿಯಾ ರಾಣಿಯು ಇವರಿಗೆ ಪ್ರಶಸ್ತಿ ಕೊಟ್ಟದ್ದರ 
ಪ್ರಸ್ತಾಪವಿದೆ. ಆಗಿನ ಬೇರಾವ ಉಡುಪಿಯ ಸ್ವಾಮಿಗಳಿಗೆ ಈ 
ರೀತಿಯ - ಪ್ರಶಸ್ತಿ ಸಂದಿದ್ದ ಹಾಗೆ ತಿಳಿಯದು (ಹಾಗೇನಾದರೂ 
ಇದ್ದಿದ್ದರೆ ಆ ಮಠದವರು ಹೇಳುತ್ತಿದ್ದರೋ ಏನೊ). ಆ ಸೆಪ್ಟೆಂಬರ್‌ 
೧೮೯೭ರಂದು ಕೊಡಲಾದ ಅದರ ಒಕ್ಕಣಿಕೆ ಇಂತಿದೆ : 


(ಇದರ ಮೂಲಪ್ರತಿಯ ಛಾಯಾಚಿತ್ರವನ್ನು ಇಲ್ಲಿ ಕೊಟ್ಟಿದೆ.) 


೨೫ 


Rarest Archiver 


By command of His Excellency the Viceroy and 
Governer General in Council this Certificate is 
presented in the name of Her Most Gracious 
Majesty Queen Victoria, Empress of India, to - 

M. R. RY. Vishwadhisha Thirt Swami Awargal of 
Sode Mutt, Son of Lakshminarayanacharya, in 
recognition of his encouragement of learning. 


Ootacumund, Chief Secretary to 
8th September the Government of 
1897 Madras 


ಈ ಪ್ರಶಸ್ತಿಯನ್ನು ಶ್ರೀಗಳವರಿಗೆ ಕಳಿಸಿದವ ದ.ಕ. ಜಿಲ್ಲೆಯ 
ಆಗಿನ ಕಲೆಕ್ಟರನಾಗಿದ್ದ ಎಫ್‌. ಎ. ನಿಕಲ್ಸನ್‌ ಎಂಬಾತ. ಜೊತೆಗೆ 
ಇದೊಂದು ವಾಕ್ಕವನ್ನೂ ಸೇರಿಸಿದ್ದಾನೆ : 

In sending you - this certificate | offer you my 
congratulations on the honour received by you at 
the hands of Government and express the hope that 
you will live long to enjoy the honour. 

| have the honour to be Sir, 
Your most obedient Servant, 
(signed) Acting Collector 

- ಬ್ರಿಟಿಶರು ಹೀಗೆ "Your most Obedient Servant’ ಎಂದು 
ಭಾರತೀಯರಿಗೆ ಹೇಳುತ್ತಿದ್ದ ಪ್ರಸಂಗಗಳು ತೀರ ಕ್ವಚಿತ್ತಾಗಿ ಇದ್ದುವು. 

ಇದೇ ಹಾಡಿನಲ್ಲಿ ವಿಬುದ'ಪ್ರಿಯರೆಂಬ ಯತಿಗಳು 
ಶ್ರೀ ವಿಶ್ವಾಧೀಶರಲ್ಲಿ ನ್ಕಾಯಸುಧಾ ಮುಂತಾದ ಶಾಸ್ತ್ರಗಳನ್ನು 
ಅಭ್ಯಸಿಸಿ ಪಾರಂಗತರಾದರೆಂಬ ಮಾತಿದೆ. ಈ ವಿಬುಧಪ್ರಿಯರು 

೬ 


Rarest Archiver 


ಅದಮಾರು ಮಠದ ೨೯ನೆಯ ಪೀಠಾಧೀಶರು. ಉಡುಪಿಯ 
ಸಂಸ್ಕೃತ ಕಾಲೇಜಿಗೆ ಇವರದೇ ಪ್ರೇರಣೆ. ಹಲವಾರು ಕಿರಿಯ 
ಯತಿಗಳು ಇವರ ಶಿಷ್ಕರಾಗಿದ್ದರು. ಅವರ ಮಠವು ಒಂದು ಪ್ರಸಿದ್ಧ 
ವಿದ್ಕಾಕೇಂದ್ರವೇ ಆಗಿದ್ದಿತು. 

ಇನ್ನೀಗ ಉಡುಪಿ ಮತ್ತು ಸೋದಾಕ್ಷೇತ್ರಗಳ ವರ್ಣನೆ. 
ಶ್ರೀ ವಿಶ್ವೇಂದ್ರರ ಎಂದಿನ ವಿರೋಧಾಭಾಸದ ಕ್ರಮ ಇಲ್ಲಿ 
ಸುರಮ್ಮವಾಗಿ ಬಂದಿದೆ. (ಕೀ. ೪೪, ೪೫) | 

ಉಡುಪಿಯು ಭೂವೈಕುಂಠವೆಂದು ಕರೆಯಿಸಿಕೊಳ್ಳುತ್ತಿದೆಯಲ್ಲವೆ. 
ಆದರೆ ಸ್ವರ್ಗಲೋಕದ ಆ ವೈಕುಂಠಕ್ಕೂ ಈ ಭೂ-ವೈಕುಂಠಕ್ಕೂ ಅವರು: 
ಅಂತರವನ್ನು ಕಂಡಿದ್ದಾರೆ. ಹೋಲಿಕೆಯೂ ಇಲ್ಲದಿಲ್ಲ. 

ಸ್ವರ್ಗ(ವೈಕುಂಠ)ದಲ್ಲಿ ಶ್ರೀಹರಿಯ ಅಷ್ಟಮಹಿಷಿಯರಿದ್ದರೆ ' 

ಇಲ್ಲಿ ಅಷ್ಟ ಯತಿಗಳಿದ್ದಾರೆ. 

ಅಲ್ಲಿಯ ಜನರೆಲ್ಲರಲ್ಲಿ ಹರಿಭಕ್ತಿ ಇದ್ದರೆ 

ಇಲ್ಲಿ ಎಲ್ಲಿ ನೋಡಿದರೂ ಭುಕ್ತಿ. 

ಅಲ್ಲಿ ಹೋದವರಿಗೆ ಇಲ್ಲ ಆಗಮನ. 

(ಅದು ಮೋಕ್ಸಪದವಾದ್ದರಿಂದ) 

ಇಲ್ಲಿ ಬಂದವರಿಗೆ, ಮರು ಜನ್ಮವಿಲ್ಲ. 

(ಏಕೆಂದರೆ ಈ ಪುಣ್ಮಕ್ಸೇತ್ರದಲ್ಲಿದ್ದವರಿಗೆ ಮುಕ್ತಿಯೇ 
ತತ್ಸಾಧನವಾಗುತ್ತದೆ). 

ಇತ್ತ ಸೋದಾಕ್ಸೇತ್ರದ ವರ್ಣನೆಯಲ್ಲಿ ಬಂದ 'ಒಂದೇ ಸ್ಥಾನದಿ 
ಶ್ಚೇತದ್ವೀಪ ಮತ್ತೆ ವೈಕುಂಠಾನಂತಾಸನಗಳು' ಎಂಬುದು ಸೋದೆಗೆ 
ಹೋಗಿ ಬರುವ ಯಾರಿಗೂ ಮನವರಿಕೆಯಾಗುವಂತಹದು. 

ಶ್ರೀ ವಿಶ್ವೇಂದ್ರತೀರ್ಥರ ಕೀರ್ತನ ರಚನೆಯನ್ನು ಹೀಗೆ 
ಸಮಾರೋಪಗೊಳಿಸಬಹುದು. ಎದ್ದು ಕಾಣುವ ಲಕ್ಷಣವೆಂದರೆ ಸರಳ 


೨೭ 


Rarest Archiver 





ಸುಭಗತೆ. ಹಾಡಿನ ಯಾವ ಒಂದು ಚರಣವೂ ಅರ್ಥಕ್ಕೆ ಕಠಿಣವೆಂದು 
ಹೇಳುವಂತಿಲ್ಲ. ಅಲ್ಲದೆ ದ್ರಾಕ್ಷಾಪಾಕದಂತೆ ರಸಸ್ಕಂದಿಯಾದ 
ಅಂಶಗಳೇ ತುಂಬಿವೆ. ೧೯ನೆಯ ಶತಮಾನದ ಅನೇಕ ಹರಿದಾಸರುಗಳು 
ಭಾಷಾಶುದ್ಧತೆಗೆ ಸ್ಪಷ್ಟತೆಗೆ ಗಮನ ಕೊಡಬೇಕೆನ್ನುವ ಪ್ರಜ್ಞೆ 
ಇದ್ದವರಲ್ಲ. ಹೀಗಿರುತ್ತ ಇವರ ಹಾಡುಗಳ ಭಾಷೆ ಹಾಗೂ ವಿಚಾರ 
ಸರಣಿ ಮನಮೆಚ್ಚುವಂತಿದೆ. 

ಈ ಯತಿವರ್ಯರ ಹಾಡುಗಳೆಲ್ಲ ದೇವ-ಗುರು 
ಸ್ತುತಿಪರವಾದವುಗಳು. ತತ್ವ ವಿವೇಚನೆ, ನೀತಿಬೋಧೆ ಮುಂತಾದ 
ಅಂಶಗಳು ಕಂಡುಬರುವುದಿಲ್ಲ. ಶಾಸ್ತ್ರಪಂಡಿತರಾಗಿದ್ದರೂ ಅದರ 
ಸೋಂಕು ಎಳ್ಳಷ್ಟೂ ತರದೇ ಕೀರ್ತನೆಗಳನ್ನು ರಚಿಸಿದ್ದು 
ಆನಂದಾಶ್ಚರ್ಯಕರವಾಗಿದೆ. 

ಆದರೆ ಈ ಸ್ತುತಿಪರತೆಯಲ್ಲಿ ಏಕತಾನದ ನೀರಸತೆ ಇಲ್ಲ. 
ಕಾರಣವೆಂದರೆ ಅವರು ಬಹ್ವಂಶವಾಗಿ ವ್ಯಾಜ ನಿಂದಾಸ್ತುತಿ ಹಾಗೂ 
ಚತುರೋಕ್ತಿಗಳನ್ನು ತಂದಿರುವುದು. ಈ ಅಂಶವನ್ನು ಮೇಲಣ 
ಸಮೀಕ್ಷೆಯಲ್ಲಿ ತೋರಿಸಿದ್ದಾಗಿದೆ. ಕಲ್ಪಕತೆಯೂ ಇರುವುದರಿಂದ 
ವಾಚನ-ರೋಚಕವಾಗಿವೆ. ಅನುಪ್ರಾಸಾದಿ ಛಂದೋಗುಣಗಳಿಂದ 
ಗೇಯತೆಯೂ ಸಾಧಿಸಿದೆ. 

ಕೊನೆಯದಾಗಿ ಹೇಳಿದರೂ, ಮಹತ್ವದ ಅಂಶವೆಂದರೆ 
ಶ್ರೀ ವಾದಿರಾಜ ಗುರುಗಳ ಬಗ್ಗೆ ಅವರಿಗಿದ್ದ ಅನನ್ವಿತವಾದ 
ಭಕ್ತ್ಮಾದರ ಭಾವ. ಅಲ್ಲದೆ ತೀರ್ಥಪ್ರಬಂಧ ಮೊದಲಾದ ಅವರ 
ಸಂಸ್ಕೃತ ಕೃತಿಗಳನ್ನು ಆತ್ಮಸಾತ್‌ ಮಾಡಿಕೊಂಡದ್ದು ಒಡೆದು 
ತೋರುತ್ತದೆ. ಶ್ರೀ ವಾದಿರಾಜ ಗುರುಗಳ ಕೃಪಾಕಟಾಕ್ಸ ಅವರ ಮೇಲೆ 


ಇದ್ದಂತೆ ನಮ್ಮಗಳ ಮೇಲೂ ಇರಲಿ. 
ಶ್ರೀನಿವಾಸ ಹಾವನೂರ 


೨೮ 


Rarest Archiver 





ಹಾವನೂರಲ್ಲಿಯ 
ಪ್ರೀ ವಾದಿರಾಜರ ಮೃತ್ತಿಕಾ ವೃಂದಾವನ. 


 Rarest Archiver 








8೫ ೫38 Ex 


We 


8೫%ಸ೫೫೦೫ ಇಸ ೫208808 ೩೫೫ 
BOVERNOR CEL ಕ 





lassi skis kn Ia SANSA ಎಂ. ಪಿ... ಸಸ ಮಜ ಂಸ್ರ್ರ ಇ ೦ ಥಲ (ಅ (| (|| 


ಸೋದೆಯ ಫ್ರೀ ವಿಶ್ವಾಧೀಶರಿಗೆ 
ವಿಕ್ಟೋರಿಯಾ ಮಹಾರಾಣಿಯು 
ಸಮಿ ೯ಸಿದ ಪ್ರಶಸ್ತಿ ಪತ್ರ. 


Rarest Archiver 





ಡಾಹಾಬೌಸಸ 


ನ 


| 








ಅರವತ್ತು ವರ್ಷಗಳ ಹಿಂದೆ ಶ್ರೀ ವಿಶ್ವೇಂದ್ರತೀರ್ಥ 


ಇಂದಿನ ಶ್ರೀ ವಿಷ್ಣುಮೂರ್ತಿ ಹಯವದನ ಪದವಿಪೂರ್ವ ವಿ 


“Rarest Archiver 


ಗ 


AA 





Rarest Archiver 


ಕೀರ್ತನೆಗಳ ಪರಿವಿಡಿ 


ಕೀರ್ತನೆಗಳ ಪುಟ 
ಅನು. ನಂ. 

೧ ಉದಯರಾಗ ೩೦ 

೨-೩ ಹರಿಭಕ್ತಿ ೩೨ 

೪-೧೭ ಶ್ರೀಹರಿಯ ವಿವಿಧ ಅವತಾರಗಳು ೩೫ 

೧೮ ಮಹಾಲಕ್ಷ್ಮಿ ೫೩ 

೧೯-೨೦ ಬ್ರಹ್ಮದೇವರು / ವಾಯುದೇವರು ೫೪ 

೨೧-೨೨ ಸರಸ್ವತಿ / ಭಾರತಿದೇವಿ ೫೬ 

೨೩-೨೯ ಇತರ ದೇವತೆಗಳು ೫೮ 

೩೦-೩೨ ಯತಿಗಳು ೬೫ 

೩೩-೪೩ ಸೋದೆಮಠದ ಯತಿಪರಂಪರೆ ೬೮ 

(ಶ್ರೀ ವಿಷ್ಣುತೀರ್ಥರಿಂದ ಶ್ರೀ ವಿಶ್ವಾಧೀಶರ ವರೆಗೆ) 

೪೪-೪೫ ಉಡುಪಿ - ಸೋದೆ ಕ್ಷೇತ್ರಗಳು ೮೦ 
ಅನುಬಂಧಗಳು 

೫. ತುಳುವ, ಸಂಸ್ಕೃತ ಕೃತಿಗಳು ೮೨ 

೫ ಶ್ರೀ ವಿಶ್ವೇಂದ್ರತೀರ್ಥ ಸ್ತುತಿಪರ ಹಾಡು ೮೭ 

೫% ಕೀರ್ತನೆಗಳ ಅಕಾರಾದಿ ರ್ಲ 


೨೯ 


Rarest Archiver 


೧. ಉದಯರಾಗ 


ರಾಗ ಮೋಹನ, ರುಂಪೆತಾಳೆ 


ಏಳಯ್ಯ ಮಹಾರಾಜ ಬೆಳಗಾಯಿತೇಳಯ್ಯ 
ಬಾಗಿಲಲಿ ಕೂಗುವರು ಸನಕಾದಿ ಮುನಿವರರು! 
ನಾಗಭೂಷಣನು ಕೈಮುಗಿದು ನಿಂತ || 

ಜಾಗರವ ಮಾಡಿರ್ಪ ಸುರರೆಲ್ಲ ಬಂದಾಯ್ತು | 
ಯೋಗಿಗಳು ಪೊಗಳುವರು ನಿನ್ನಂಫ್ರಯ 


ಲಂಕೆಯನು ಬಿಟ್ಟು ವಿಭೀಷಣನು ನಿಂತಿರ್ದ | 
ಶಂಕೆಯನು ಬಿಟ್ಟೇಳು ಜಗದೀಶನೆ ॥| 

ತಂಗಿಯನು ಬೇಡುವರೆ ಭಾವ ಪಾರ್ಥನು ಒಂದ | 
ಮಂಗಳದ ನುಡಿ ನಿನಗೆ ಕೇಳಲಿಲ್ಲವೊ ಹರಿಯೆ 


ಪುಟ್ಟಾದ ಮುನಿ ಬಂದನಿಷ್ಟ ಭೀಮನು ಬಂದ | 
ಥಟ್ಟನೆ ಏಳು ಯಾದವರಿಗರಸ || 

ಸೃಷ್ಟಿಗೊಡೆಯನೆ ಕೇಳು ಭೂಸುರನು ರುಗ್ಮಿಣಿಯ | 
ಪುಟ್ಟವಾಲೆಯ ತಂದ ನೀ ನೋಡು ನೋಡು 


ಕೋಪಿಗಳರಸಾದ ದುರ್ವಾಸಮುನಿ ಬಂದ | 
ಇಂಪಾಗಿ ಪಾಡುತಿಹ ಸುರಮುನಿಯು ಒಂದ |! 
ಕೋಪದೊಳಗೊದೆದ ಮುನಿ ಬಂದ ಬೇಗೇಳು | 
ಪುಷ್ಪಶರ ಮಗ ಬಂದ ಬೇಗೇಳು ರಂಗ 


೩೦ 


Rarest Archiver 





loll 


lla 


||೪|| 


ಸಿರಿದೇವಿ ನಿನ್ನಂಘ್ರಗಳನೊತ್ತಿ ಬಿಡಳೇನೊ | 

ಮಾರುತಿಯ ಜಪವಿನ್ನು ಮುಗಿಯಲಿಲ್ಲೊ ॥ 
ಕರುಣದಿಂದಲಿ ಕಾಯೋ ರಾಜೇಶ ಹಯಮುಖನೆ ! 
ನರರೆಲ್ಲ ನಗುವಂತೆ ಮಾಡದಿರೊ ರಂಗ ||೫!| 


೩೧ 


Rarest Archiver 


೨. ಹರಿಭಕ್ತಿ 


ರಾಗ ಅಸಾವೇರಿ, ಛಾಪುತಾಳ 


ದಾಸಗೆ ಭಯವೆಲ್ಲಿ।! ವಾಸವನನುಜನ! ದಾಸಗೆ ಭಯವೆಲ್ಲಿ ॥ಪ|| 
ದಾಸನಾಗದವಗೆ ಭಯವೆಂದಿಗೂ ತಪ್ಪದು ॥ 
ದಾಸನಾಗಿಹಗೆ ಭಯವೆಂದಿಗೂ ಬಾರದು Holl 


ತರಳ ಪ್ರಹ್ಲಾದಗೆ ಭಯವೆಂದಿಗೂ ಸೋಂಕಲಿಲ್ಲ | 
ತರಳನ ಪಿತಗೆ ಭಯವೆಂದಿಗೂ ತಪ್ಪಲಿಲ್ಲ 11೨ 


ಲಂಕೆಯೊಳಿದ್ದರೂ ದಶಕಂಠನಿಗತಿ ಭಯ ॥ 
ಲಂಕೆಯ ಬಿಟ್ಟ ವಿಭೀಷಣನಿಗಭಯ Hall 


ಹರನ ಪೀಡಿಸಿದಾ ಭಸ್ಮಾಸುರಗೆ ಭಯ | 
ಹರಿಯ ಸ್ತುತಿಸಿದ ಮಹಾದೇವಗಭಯ ||೪|| 


ರಾಜಾಧಿರಾಜನಿಗೂ ಭಯವೆಂದೂ ತಪ್ಪದು:। 
ರಾಜೇಶ ಹಯಮುಖನೊಲಿದವನಿಗಭಯ 11೫!| 


ಡೌ 


Rarest Archiver 





೩, ಹರಿಭಕ್ತಿ 


ರಾಗ ಸಿಂಹೇಂದ್ರಮಧ್ಯಮ, ರುಂಪೆತಾಳ 


ನಾನೇನ ಮಾಡಿದೆ ತಪ್ಪುಗಳನ್ನೆ | 
ನಾನೇನ ಮಾಡಿದೆ ದೇವರ ದೇವ |ಪ॥| 


ನಿನ್ನ ದಾಸರ ತಪ್ಪನೆಣಿಸದೆ ಪೊರೆಯುವೆ | 
ನಾನೊಬ್ಬ ದಾಸನೆಂದರಿತು ನೀ ಪೊರೆಯೊ loll 


ಭೃಗುವಂತೆ ನಿನ್ನಯ ಎದೆಗೆ ತುಳಿಯಲಿಲ್ಲ | 
ನಗವೈರಿಯಂತೆ ಯುದ್ದವ ಮಾಡಲಿಲ್ಲ (loll 


ಅಂಗಾಧಿಪತಿಯಂತೆ ಕೊಂದೆನೆಂದರಿತಿಲ್ಲ | 
ಗಂಗೆಯಾ ಸುತನಂತೆ ಫಣೆಗೆ ಹೊಡೆಯಲಿಲ್ಲ all ' 


ನಿನ್ನಣ್ಣನಂತೆ ನೀ ವಂಚಿಸಿದಿಯೆಂದು | 
ನಿನ್ನ ಬಿಟ್ಟನ್ನ ದೇಶಕೆ ಪೋಗಲಿಲ್ಲ ell 


ಭಾವ ಫಲ್ಲುನ ವಿಪ್ರಶಿಶುವ ಪಾಲಿಪೆನೆಂಬ | 
ಭಾವದಿ ನುಡಿದಂತೆ ನಿನಗೇನೂ ಪೇಳಿಲ್ಲ [sell 


ನಿನ್ನಾ ಕುವರರು ಸುಭದ್ರೆಯ ಮದುವೆಯ | 
ಚೆನ್ನಾಗಿ ತಡೆದಂತೆ ತಡೆಯಲಿಲ್ಲವೊ ನಾನು Hell 


೩೩ 


Rarest Archiver 


ವಸುದೇವ ದೇವಕಿ ಮುಖರಂತೆ ನಿನ್ನ ಮಾ- | 
ನುಷನೆಂದು ನಾನೇನು ತಿಳಿದುಕೊಂಡಿಲ್ಲ 1೭ 


ಮಲಗಿದ್ದ ಸಮಯವ ಕಂಡು ಬಲಿಯು ಬಂದು । 
ಮೌಲಿಯ ಕದ್ದಂತೆ ಕದ್ದುಕೊಂಡಿಲ್ಲ [|೮| 


ರಾಜೇಶ ಹಯಮುಖ ಭಜಕರೊಳಗೆ ಮತ್ತೆ | 
ಯಜುಗಳಲ್ಲದೆ ನಿತ್ಮ ಭಕ್ತರಾರಿಹರು lel! 


೩% 


Rarest Archiver 





೪. ಅವತಾರಗಳು 


ರಾಗ ಕಲ್ಯಾಣಿ, ಆದಿತಾಳ 


ಹರಿ ಬಂದ ನರಹರಿ ಬಂದ । 
ಕರಿಯ ಮೋಚಿಸಿದ ಶಿರಿವರ ಬಂದ ॥| [ಪ 


ದೇವ ಬಂದ ಪಾಂಡವರ ಭಾವ ಬಂದ | 
ಗೋವುಗಳ ಕಾವ ಕೃಪಾಸಿಂಧು ಬಂದ loll 


ಖ್ಯಾತ ಬಂದ ಪಾರ್ಥಸೂತ ಬಂದ | 
ವಾತಸುತ ಭೀಮಸೇನಪ್ರಿಯ ಬಂದ loll 


ಮುನಿ ಬಂದ ಜಾಮದಗ್ಯ ಬಂದ ॥ 
ಭಾನುಕೋಟಿಸುಪ್ರಕಾಶ ವ್ಯಾಸ ಬಂದ all 
ರಾಜ ಬಂದ ದಶರಥಸುತ ಬಂದ | 

ತೇಜಿಯೇರಿ ಮೆರೆದ ಕಲ್ಕಿದೇವ ಬಂದ ॥ Heol! 


ಶ್ರೀಶ ಬಂದ ಮಹಿದಾಸ ಬಂದ | 


ಭಾಸುರಾಂಗ ದೇವ ಶ್ರೀನಿವಾಸ ಬಂದ [೫ 


ನೀಲ ಬಂದ ಬಾಲಕೃಷ್ಣ ಬಂದ | 


ಬಾಲ ಧ್ರುವರಾಯ್ಡೊಲಿದ ರಂಗ ಬಂದ |೬| 

ಕೋಲ ಬಂದ ಬಲಭದ್ರನ ತಮ್ಮ ಬಂದ | 

ರಾಜೇಶ ಶ್ರೀಹಯಮುಖ ದೇವ ಬಂದ |೭| 
೩೫ 


Rarest Archiver 


೫. ಹಯಗ್ರೀವ ದೇವರು 


ರಾಗ ಕಮಾಚ್‌, ಆದಿತಾಳ 


ಕುದುರೆ ಕಂಡೀರ್ಯಾ ಬಿಳಿ ಕುದುರೆ ಕಂಡೀರ್ಯಾ | 
ಚೆಲುವ ! ಕುದುರೆ ಕಂಡೀರ್ಯಾ ಪ! 


ಮಧ್ವರಾಯರಿಗೊಲಿದ ಕುದುರೆ | 

ವಾದಿರಾಜರ ಪೊರೆದ ಕುದುರೆ || 
ಇಂದಿರಾದೇವಿಯನಪ್ಪಿದ ಕುದುರೆ | 

ಬಂದರೆ ನರರು ಬೆದರದಂಥ ಕುದುರೆ loll 


ಮಂದರಗಿರಿಯನ್ನೆತ್ತಿದ ಕುದುರೆ | 

ಚಂದಿರನಂತೆ ಪೊಳೆಯುವ ಕುದುರೆ || 

ಸೋದೆಯ ಪುರದೊಳಿರುವ ಕುದುರೆ | 

ಮೋದದಿಂದ ಮೆರೆಯುವ ಕುದುರೆ loll 


ಸುರಗಮೃತವನ್ನಿತ್ತ ಕುದುರೆ | 

ನರನ ರಥವನ್ನು ಏರಿದ ಕುದುರೆ | 

ಸ್ಮರನ ತಾತನೆನಿಪ ಕುದುರೆ | 

ಸುರತರುವನೆ ಭೂಮಿಗೆ ತಂದ ಕುದುರೆ || lial 


ಕಡಲೆ ಹೂರಣ ಮೆಲುವ ಕುದುರೆ | 
ಪಂಡರಪುರದಿ ಮೇದ ಕುದುರೆ || 


೩೬ 


Rarest Archiver 


ಪುಂಡರೀಕನಿಗೆ ಒಲಿದಿಹ ಕುದುರೆ | 
ಪಾಂಡವರನೆ ಪೊರೆದ ಕುದುರೆ ||€|| 


ರಾಜನಾಥನೆನಿಪ ಕುದುರೆ | 
ವಾಜಿವದನ ತಾನೆನಿಪ ಕುದುರೆ 1 


ಕಂಜಸುತಗೆ ಶ್ರುತಿಯನ್ನಿತ್ತ ಕುದುರೆ | 
ಕಂಜನಾಭನೆನಿಪ ಕುದುರೆ 11೫! 


೩೭ 


Rarest Archiver 


೬. ದಶಾವತಾರ 


ರಾಗ ಶಹನ, ಛಾಪುತಾಳ 


ನಾನಾ ವೇಷಗಳನ್ನು ನಿನಗ್ಮಾಕೊ ಹರಿಯೆ | 
ನಿನ್ನ ಭಕ್ತರು ನಿನ್ನ ತಿಳಿಯದೆ ಬಿಡರು ಪ! 


ಮೀನಾಗಿ ಜಲದೊಳು ತಿರುಗುವುದ್ಕಾಕೊ | 
ಜಾಣನೆಂದೆನಿಸಿ ಭಾರವ ಪೊತ್ತುದ್ಧಾಕೊ loll 


ಹಂದ್ಕಾಗಿ ದಿತಿಜನ ಬಡಿದೆ ನೀನ್ಮಾತಕೊ | 
ಕಂದನ ಪೊರೆಯೆ ಕಂಬದಿ ತೋರಿದ್ಕಾಕೊ ॥| |೨| 


ವಟುವಾಗಿ ಭೂಮಿಯ ಬೇಡಿದೆ ಏತಕೊ ॥ 
ಹಟವು ರಾಯರ ಮೇಲೆ ನಿನಗ್ಮಾಕೆ ಬೇಕೋ all 


ಮಲತಾಯ ನುಡಿಗಾಗಿ ವನವಾಸ ನಿನಗ್ಮಾಕೊ | 
ಬಲದಿ ತಂದೆಯ ಬಂಧ ಬಿಡಿಸಿದ್ದು ಸಾಕೊ || Hell 


ರಾಜೇಶ ಹಯಮುಖ ಬತ್ತಲೆ ನಿಂತೆ ಏಕೊ | 
ತೇಜಿಯನೇರ್ದು ತೋರುವ ಶೌರ್ಯ ಸಾಕೊ 11೫! 


೩೮ 


Rarest Archiver 


೭. ಭೂವರಾಹದೇವರು 


ರಾಗ ಶ್ರೀರಾಗ, ರೂಪಕತಾಳ 


. ಭೂವರಾಹ ಪಾಲಿಸೆನ್ನ ಶ್ಕಾಮಲಾಂಗ ಕಾಮತಾತ | 
ಪಾವಮಾನ ಕರಗಳಿಂದ ಸೇವ್ಯಮಾನ ಚಾರುಚರಣ (1|ಪ/ 


'ಧರೆಯನೆತ್ತಿ ತೊಡೆಯೊಳಿಟ್ಟು ಕರಗಳಿಂದಲಪ್ಪಿಕೊಂಬ | 
ಕರುಣದಿಂದ ಸುರರಿಗಭಯವಿತ್ತ ದಿವ್ಯ ಕೋಲಮೂರ್ತಿ ॥೧॥ 


ಎರಡನೆಯ ಹಿರಣ್ಕಾಕ್ಸ ದೈತ್ಯನನ್ನು ಮಧಿಸಿದಂಥ | 
ಧರಣಿಯಲ್ಲಿ ನರಕನನ್ನು ಜಯಿಸಿದಂಥ ಮಂಗಲಾಂಗ  ॥೨/ 


ದೇಶದೋಳ್‌ ಶ್ರೀಮುಷ್ಣವೆನಿಪ ಕ್ಷೇತ್ರದೊಳಗೆ ನೆಲಸಿದಂಥ | 
ಶೇಷಶಿರದೊಳ್‌ ಚರಣವಿತ್ತ 1! ರಾಜನಾದ ಹಯಮುಖಾತ್ಮ 1೩! 


೩೯ 


Rarest Archiver 


೮. ಕಾಂಚಿಯ ಶ್ರೀ ವರದರಾಜ 


ರಾಗ ಜಂಜೂಟ, ಆದಿತಾಳ 


ವರದರಾಜ ಪಾಲಿಸೆನ್ನ ಧರಣಿಯೊಳ್‌ 
ನಿನ್ನಂಥ ರಸಿಕಾಗ್ರೇಸರ....ನ ವರದರಾಜ ಪಾಲಿಸೆನ್ನ ಪ 


ಕಾಂತೆಯ ಕಾಂಚಿಯೊಳಿರುವ ನಿನ್ನಯ 

ಭಾವವರಿಯದ ರಸಿಕರಾರಿಹರು || 

ಪರಮಪುರುಷ ನಿನ್ನ ಚರಣ 

ಸೇರಿದ ಭಕ್ತಜನರೆಲ್ಲ ರಸಿಕರಾಗಿಹರು loll 


ಅಜನ ಪೂಜೆಯ ಕೈಕೊಂಡಿರುವಿ | 
ದ್ವಿಜವರರಿಗಿಷ್ಟವ ಪಾಲಿಸಿರುವಿ || 
ಅಜನ ನೀನೆಂದು ತೋರಿಸಿರುವಿ | 
ಯಜ್ಞ ಭೋಜನವನು ಮಾಡುತಿರುವಿ / oll 


ಚೇತನಾಚೇತನಗಳಿಗೆ ಶ್ರೇಷ್ಠ ನರಸೂತ 

ರಾಜೇಶ ಹಯಮುಖ ನಿನ್ನ ॥ 

ವಾತವಿಧಿ ಹರ ಮುಖ್ಯರು ಭಜಿಸುತಲಿ ನಿತ್ಯ! 

ಮುಕ್ತರಾದರು ಎಂದೊರೆವುದು ಶ್ರುತಿಯು all 


೪೧ 


Rarest Archiver 


೯. ಪಂಢರಪುರದ ಶ್ರೀ ವಿಟ್ಠಲ 


ರಾಗ ಹಿಂದುಸ್ಥಾನಿ ಕಾಪಿ, ಆದಿತಾಳ 


ಭೀಮಾನದಿ ತೀರಾವಾಸ | 


ಪಾಹಿ ಪಾಹಿ।। ಪಾಂಡುರಂಗ |[ಪ॥! 
ಜಾರಚೋರನೆಂಬರೆಂದು | 

ಗೋಕುಲವ ಬಿಟ್ಟು ಬಂದೆ | ಜಾರಚೋರನೆಂದು ನಿನ್ನ! 
ಪುಂಡರೀಕ ಮುನಿ ಕರೆದ || ಪಾಂಡುರಂಗ loll 


ಅನ್ಕಭೋಗಗಳನು ಬಿಟ್ಟು | 
ನಿನ್ನ ಪಾದವ ಧ್ಯಾನಿಸುವರ | ಮನದಿಷ್ಟನೀವೆನೆಂದು! 
ತೋರಿಸುವೀ ಚಿಹ್ನೆಯಿಂದ || ಪಾಂಡುರಂಗ «toll 


ರಾಜೇಶ ಶ್ರೀ ಹಯಮುಖ | ಜ್ಞಾನಶೂನ್ಯಾರ್ತರ್ಗೆ ಸಾ - 
ಯುಜ್ಯವಿತ್ತು ಪೊರೆವ ವಿಠಲ | ನೆಂದು ಭೂಮಿಯೊಳು ಮೆರೆವ 
|| ಪಾಂಡುರಂಗ ೩! 


೪() 


Rarest Archiver 


೧೦. ತಿರುಪತಿಯ ಶ್ರೀವೆಂಕಟೇಶ 


ರಾಗ ಹಿಂದುಸ್ಥಾನಿ ಕಾಪಿ, ಆದಿತಾಳ 


ತಿರುಪತಿ ವೆಂಕಟರಮಣ ನೀನು | 
ಧರಣಿಯೊಳ್ಳರ್ವರಿಗಧಿಕ | 
ತಿರುಪತಿ ವೆಂಕಟರಮಣ ಪಗ! 


ಸ್ವಾಮಿಪುಷ್ಕರಿಣಿಯ ತಟದಿ | 

ವಾಸ ಮಾಡಿಕೊಂಡಿರುವೆಯೊ ನೀನು ॥| 

ಭೂಮಿಯೊಳಗೆಲ್ಲ ಸಾಧುಸಜ್ಜನರು | 

ನೇಮದಿಂದಲಿ ನಿನ್ನ ಸೇವಿಪರು loll 


ಮಂಜುಗಣಿಯ ಪುರದೊಳಗೆ ಬಂದು | 

ನಿಂದಿರುವಿ ವೆಂಕಟೇಶ | 

ಕಂಜಾಕ್ಸ ವರ ಚಕ್ರ ಶಂಖ ಮತ್ತೆ 

ಶರಚಾಪಗಳನೆತ್ತಿ ಮೆರೆದೀ | ' |೨| 


ಜಗಕೆಲ್ಲ ಶೇಷಾದ್ರಿಯಂಥ | 

ಕ್ಷೇತ್ರವಿಲ್ಲೆಂದು ತೋರುತಿರುವಿ || 

ಖಗವರನನ್ನೇರಿ ತಿರುಗಿ ಬಂದು | 

ತಿರುಪತಿ ಕ್ಷೇತ್ರದೊಳಿರುವಿ [all 


ಥು) 


Rarest Archiver 





ವಾದಿರಾಜರು ನಿನ್ನ ಬಳಿಗೆ | 
ಪಾದ ಮುಟ್ಟದೆ ಜಾನುಗಳಿಂದ || 
ಬಂದು ಸಾಲಿಗ್ರಾಮದ ಮಾಲೆಯನ್ನು | 


ಪಾದಕರ್ಪಿಸಿ ಸ್ತುತಿಸಿದರು ನಿನ್ನ Hell 


ಆಕಾಶರಾಜನ ಮಗಳು ಬಂದು | 

ರಾಜೇಶ ಹಯಮುಖ ನಿನಗೆ || - 

ಮಾಲೆ ಹಾಕುತ ಮುಂದೆ ನಿಂದಳು | 

ಶಂಕೆಯಿಲ್ಲದೆ ನಮಿಸಿದಳು ಮುದದಿ 11911 


Rarest Archiver 


೧೧. ಶ್ರೀ ವೇದವ್ಯಾಸರು 


ರಾಗ ಹಿಂದುಸ್ಥಾನಿ ಕಾಪಿ, ರೂಪಕತಾಳ 


ವೇದವ್ಕಾಸಮೂರುತೀ ಬದರಿಯೊಳಗಿರುತಿ | 
ಮೇದಿನಿಯೊಳ್‌ ನಿನ್ನ ಕೀರುತಿ ಪಸರಿಸುತಿರುತಿ ||ಪ|| 


ಮಧ್ವಮುನಿಗಾನಂದದಿ ವೇದ ಶಾಸ್ತ್ರಾಂಬುಧಿಯೊಳು | 
ಇಂದಿಗಾಯ್ಕೊಂಭತ್ತು ಶತವು ಚಂದದಿಂ ವತ್ಸರಗಳು  ಂ॥ 


ಕೀಟದಿಂದ ರಾಜ್ಕಭಾರ ! ವಾಟದಂತೆ ನಡೆಸಿದಿ | 
ಪುಟ್ಟತನದಿ ಮಾತೆಗೊಲಿದು | ಶ್ರೇಷ್ಠ ನೀನೆಂದನಿಸಿದಿ 1೨! 


ರಾಜಧರ್ಮತನಯನಿಂದ | ರಾಜಸೂಯ ನಡಸಿದಿ | 
ರಾಜನಾಥ ಹಯಮುಖ ನೀ |! ಮೂಜಗದಿ ಮೆರೆಯುತಿ 1೩॥ 


ಅಲ 


Rarest Archiver 


ತ್ರಿವಿಕ್ರಮದೇವರು 


ರಾಗ ವಸಂತ, ಆದಿತಾಳ () 


ದೇವಾದಿದೇವ ಶ್ರೀತ್ರಿವಿಕ್ರಮರಾಯ 
ದ್ಯಾವಾಭೂಮಿಗಳಮ್ಮಾಲ್ಡಿನ್ನ ಕಾಯ ॥ 


ಪಾದನಖಾಗ್ರದಿ ಬ್ರಹ್ಮಾಂಡವನ್ನು | 
ಭೇದಿಸಿ ಗಂಗೆಯ ಜನಿಸಿರ್ದ ಕಾಯ 


ಅಣುರೂಪದಿಂದಿದ್ದು ಕ್ಷಣದೊಳಗದ್ದುತ | 
ರೂಪವ ಧರಿಸಿ ಬಲಿಯ ಒಂಧಿಸಿದಿ || 
ರಣಶಬ್ದವಿಲ್ಲದೆ ಸರ್ವಸಾಮ್ರಾಜ್ಯವ - | 
ನಗ್ರಜಗಿತ್ತಿಹ ಕಾರ್ಯವಾಶ್ಚರ್ಯ 


ವಾದಿರಾಜರಿಗೆ ನೀ ಒಲಿದು ಶ್ರೀಸೋದೆಯೊಳ್‌ 
ನಿಂತಿದ್ದ ತೆರವತಿ ಚೋದ್ಮವಾಗಿಹುದು | 
ಕದನವಾಗಿಲ್ಲ ಭೂಭುಜರಲ್ಲಿ ಒಲಿದುದು! 
ಹರಿಭಕ್ತರ್ಗತಿ ತೋಷಕಾರ್ಯ 


ಕಂಜಾಕ್ಸ ಶ್ರೀಕೃಷ್ಣ ಯಾರಾತ | 
ರಾಜೇಶಹಯಮುಖದಾಸರೆಂದೆನಿಪ || 
ರಾಜ್ಕದೊಳಗತಿಮಾನ್ಕ ವಾದಿರಾಜರ ಬಾಗ್ಯ | 
ದೇವಾದಿದೇವ ಶ್ರೀತ್ರಿವಿಕ್ರಮರಾಯ 


೪% 


Rarest Archiver 


oll 


||೨|| 


||೩|| 


೧೩. ಉಂಡಾರುವಿನ (ಜನಾರ್ದನ) ವಿಷ್ಣುಮೂರ್ತಿ 


ರಾಗ ಭೈರವಿ, ಛಾಪುತಾಳ 


ವಿಷ್ಣುಮೂರ್ತಿಯೆ ಪಾಹಿ ಭುಕ್ತಿಪುರೇಶ | 
ಜಿಷ್ಣುನಂದನಸೂತ ವೃಷ್ಟಿಕುಲೇಶ ಪ! 


ಮೃಷ್ಟಾನ್ನಭೋಜನವಿತ್ತ ಸಜ್ಜನರಿಗೆ | 

ಕಷ್ಟವ ಪರಿಹರಿಸೀಷ್ಟವ ಕೊಡುವಿ | 

ಶ್ರೇಷ್ಠನಾನೆಂಬುವ ಹೆಮ್ಮೆಯುಳ್ಳವರಿಗೆ | 

ಇಷ್ಟವ ಕೊಡದೇನೆ ದೂರ ಕೂಡಿಸುವಿ Holl 


ಆರ್ತನಾಗುತ ನಿನ್ನ ಪಾದವ ಸೇರಿದ | 

ಭಕ್ತರಭೀಷ್ಟವ ಪೂರ್ತಿಗೊಳಿಸುವಿ | 

ಶಕ್ತ ಅಶಕ್ತನು ಎಂಬ ಭೇದಗಳಿಲ್ಲ | 

ಭಕ್ತನೆಂದರೆ ಸಾಕು ಪಾಲಿಸುತಿರುವಿ Holl 


ಬಾಲಕನಾದರು ಕೊಟ್ಟ ನೈವೇದ್ಯವ | 

ಆಲಸ್ಕವಿಲ್ಲದೆ ಸ್ವೀಕರಿಸಿರುವಿ | 

ಬಾಲಕ ಪಿತ ಬಂದು ಪಾತ್ರವ ಕೇಳಲು | 
ಜಲದೊಳಗುಂಟೆಂದು ಸ್ಟಪ್ನದಿ ನುಡಿದಿ Hall 


V೬ 


Rarest Archiver 


ಬೇಸಿದ ಮಾವಿನ ಫಲದೊಳು ಪ್ರೇಮವೊ | 
ಬಾಲನ ನುಡಿಯೊಳಗಾಯ್ತೇನೊ ಪ್ರೇಮ | 
ದಾಸರೊಳ್ನಿನಗಿಪ್ಪ ಪ್ರೇಮವ ಜಗಕೆಲ್ಲ | 

ಬಾಲನಿಂದಲಿ ತೋರ್ದೆ ವಿಷ್ಣುಮೂರುತಿಯೆ || loll 


ರಾಜೇಶ ಹಯಮುಖ ಕಿಂಕರಾಗ್ರಣಿ ವಾದಿ - | 
ರಾಜರಾಯರಿಗಿಷ್ಟವಿತ್ತು ಪಾಲಿಸಿದಿ | 

ಇಷ್ಟದ ಶಿಶುಗಳು ಬೇಡದಿದ್ದರು ಮಾತೆ ! 

ಇಷ್ಟವಿತ್ತಂತೆ ನೀ ಪೊರೆಯುವ ಧೊರೆಯು 1೫ 


೪೭. 


Rarest Archiver 


೧೪. ಚಿಂತಾಮಣಿಯ ಶ್ರೀನರಸಿಂಹ 


ರಾಗ ರೀತಿಗೌಳ, ರುಂಪೆತಾಳ 


ಪಾತಾಳದೊಳಗಿಂದ ಬಂದ |! ವರ ಚಿಂತಾಮಣಿ ನಾರಸಿಂಹ 
ಪಾಹಿ ಕರುಣಾಸಾಗರ ಶ್ರೀಹರಿಯೆ ಪಗ 


ಯೋಗಿನೀ ಗಣಗಳ ಕೊಂದು | ನಾಗಭೂಷಣನಿಗೊಲಿದಂಥ | 
ರಾಗಾದಿ ದೋಷವಿದೂರರ | 
ರಾಗದಿಂದಲಿ ಪಾಲಿಸುತಿರುವಿ ಧೊರೆಯೆ loll 


ಕೋಲಾವತಾರದ ಹರಿಯ ದಿವ | ಲೋಲ ನೇತ್ರದಿ ಬಂದ ನದಿಯ || 
ವೇಲೆಯೊಳಗಿದ್ದು ಶೋಭಿಸುವ ವನ - | 
ಮಾಲಾದಿ ಭೂಷಿತನಿರುವಿ ॥| ||೨|| 


ಬಾಲಗೊಲಿದೆ ಕಂಬದಲ್ಲಿ ಮತ್ತೆ | ಶೂಲಿಗೊಲಿದೆ ಪಾತಾಳದಲ್ಲಿ ॥ 
ಚೆಲ್ವ ರಾಜೇಶ ಹಯಮುಖ ಹರಿಯೇ ನಿನ್ನ | 
ಬಲ್ಲಿದ ಜನರಿಗೆ ಸುಲಭ ॥ |೩| 


೪೮ 


Rarest Archiver 





೧೫. ಶ್ರೀ ರಾಮಚಂದ್ರ 


ರಾಗ ಭೈರವಿ, ತ್ರಿಪುಟತಾಳ 


ಪಾಲಿಸೋ ಪಂಕಜನೇತ್ರ ರಘು- 
ಕುಲಾಂಬುಧಿಚಂದ್ರ ಶ್ರೀರಾಮಚಂದ್ರ ಪ! 


ಒಂದೇ ಭಾಷಣ ನಿನಗೊಂದೇ ಮಾರ್ಗಣ ಸಾಕು | 

ಒಂದೇ ಸ್ಥ್ಲಾನದೊಳಾಶ್ರಿತರನೇ ನಿಲ್ಲಿಸುವಿ! 

ಒಂದೇ ಬಾರಿಯೆ ಕೊಟ್ಟುದ್ದರಿಸುವಿ ಭೃತ್ಯರ | 

ಒಂದೇ ಪತ್ನಿಯು ನಿನಗೆಂಬುದು ಬಿರುದು || loll 


ನಿನ್ನ ತಮ್ಮನು ನಿನ್ನ ರಾಣಿಯ ಭೃತ್ಮನು | 

ನಿನ್ನಂಥ ಭಾಗ್ನ ಮತ್ತೆಲ್ಲಿ ತೋರುವುದು || 

ಘನ್ನ ಮಹಿಮ ನೀನು ಮಲತಾಯಿ ನುಡಿಯಲು | 

ತನ್ನ ರಾಜ್ಯಗಳನ್ನು ತಮ್ಮನಿಗೊಪ್ಪಿಸಿದಿ Holl 


ಭರತನು ನಿನ್ನಡಿಗೆರಗಿ ಬೇಡಿದರೂ ನೀ | 

ಹರುಷದಿಂದಲಿ ಕಾಲಾಂತರವ ಪೇಳಿರುವಿ | 

ಮರಳಿ ರಾಜ್ಕದಿ ಬಂದು ರಾಜೇಶ ಹಯಮುಖ | 

ಕರುಣಿಸಿ ಪಟ್ಟಾಭಿಷಿಕ್ಕನಾಗಿರುವಿ all 


೪೯ 


Rarest Archiver 


೧೬. ಶ್ರೀ ಕೃಷ್ಣ 


ರಾಗ ಪೀಲು, ಏಕತಾಳ 


ಉದ್ದವಾ ಬೇಗ ಬಾ | ಬಾ । 
ಶ್ರದ್ದೆ ಯಿಂದಿರ್ಪರೆ ಗೋಪಿಯರೆನ್ನೊಳು [ಪ 


ಕಾಳಿಯ ಫಣದಲಿ ಮೋದದಿಂ ಕುಣಿಯಲು | 
ಸಾಲುಸಾಲಾಗಿಯೇ ತವಕದಿಂ ನಿಂತರು |೧| 


ಬೆಣ್ಣೆಯ ಕದ್ದರು ಸಣ್ಣ ಮಾತಾಡರು | 
ಕಣ್ಣು ಕೆಂಪಾಗಿ ತಾವೆಂದಿಗು ನುಡಿಯರು || [oll 


ಸುಂದರಾಂಗಿಯರಾ ಸೀರೆಯ ಸೆಳೆದರು | 
ನಂದನೊಳೆನ್ನಯ ಸುದ್ದಿಯ ಪೇಳರು |೩| 


ತರುವ ನಾನೇರ್ದರು ಸೀರೆಯ ಕದ್ದರು | 
ಕರಗಳ ಜೋಡಿಸಿ ಬೇಡುತ್ತ ನಿಂತರು (|೪| 


ಪತಿಗಳ ಶಿಕ್ಬೆಯನ್ನೀಕ್ಸಿಸದೆನ್ನೊಳು | 
ರತಿಸುಖಾಂಬುಧಿಯಲ್ಲಿ ತೇಲಿಕೊಂಡಿರ್ದರು 11೫1 


ಭಜಿಸಿ ರಾಜೇಶನ ಹಯಮುಖ ದೇವನ | 
ತ್ಯಜಿಸಿ ಶೋಕಂಗಳ ಸುಖಿಗಳಾಗಿರ್ಪರೆ ||೬|| 


೫೦ 


Rarest Archiver 


೧೩. ಶ್ರೀಕೃಷ್ಣ 


ರಾಗ ಬೇಹಾಗ್‌, ಆದಿತಾಳ 


ಬಾರೊ ಸುದಾಮ ಬಾರೆನ್ನ ಮಿತ್ರ | 
ದಾರಿ ನಮ್ಮಲ್ಲಿಗೆ ತೋರಲಿಲ್ಲೇನೊ ಪ 


ನಿನ್ನಯ ಪತ್ತೆಯು ಸಿಕ್ಕಲಿಲ್ಲೆನಗೆ | 
ಎನ್ನಯ ಪತ್ತೆಯು ನಿನಗತಿ ಸುಲಭ ॥ 
ಎನ್ನತ್ತಿಗೆ ಕ್ಷೇಮದಿಂದಿರುವಳೆ ಪೇಳೊ | 


ನಿನ್ನತ್ತಿಗೆ ಕ್ಷೇಮದಿಂದಿರುವಳು ಕೇಳು loll 


od 


ಸತಿಸುತರನು ಕಾಣದುಂಟೇನೊ ಚಿಂತೆ | 

ಸತಿಸುತರನಿಲ್ಲಿ ಕರೆಸುವ ಕಾಣೊ | 

ನೀ ತಂದ ಒಡವೆಗಳೇನೇನು ತೋರೊ | 

ಪೃಥುಕದ ಗಂಟನೆ ಬಿಚ್ಚೊ ನೀ ಬೇಗ | sl 


ಪೃಥುಕೈಕಮುಷ್ಟಿಯ ತಿಂದಾಗುತಿರಲು | 
ಕ್ಲಿತಿಪತಿ ಕರವನೆ ಪಿಡಿದಳು ಭೈಷ್ಮೀ || 

ಪೃಥುಕದ ಮುಷ್ಟಿಗೆ ಮೋಕ್ಷವ ಕೊಡುವಿ | 

ಮತ್ತಿನ್ನು. ತಿಂದರೆ ಕೊಡುವುದೇನರಸ lal 


Rarest Archiver 


ತಟ್ಟಿ ಮುದ್ದಾಡಿ ಸುದಾಮನ ಬಿಡನು | 

ಕಷ್ಟವನರುಹಲು ತಿಳಿಯದು ಹರಿಗೆ ॥ 

ಪುಟ್ಟಾದ ಮಕ್ಕಳ ಬಿಟ್ಟು ಬಂದಿರುವಿ | | 

ಕಷ್ಟವು ನಿನಗೇನೊ ಮಿತ್ರ ನಾನಿರಲು || lel 


ರಾಜೇಶ ಹಯಮುಖ ಚರಣಾಬ್ದಗಳನು | 

ಭಜಿಸುತ್ತ ನೀ ಪೋಗು ಮರೆಯದೆ ಮಿತ್ರನ | 
ತ್ಯಜಿಸುತ್ತಲಿರುವಿ ನೀ ವಿಷಯದ ಸುಖವ | 
ಮೂಜಗದೊಳಗಿಂಥ ಮಿತ್ರನೆಲ್ಲಿಹನು 1೫1 


೫೨ 


1೭17041 Archiver. 





೧೮. ಮಹಾಲಕ್ಷ್ಮಿ 


ರಾಗ ಬಿಲಹರಿ, ರುಂಪೆತಾಳ 


ದೇವಿ ಇಂದಿರೆ ನಿನ್ನೊಳ್‌ ದೇವ ಶ್ರೀಹರಿಗಿಪ್ಪ | 
ಪ್ರೇಮವ ಬಣ್ಣಿಸಲಸದಳ ಕಂಡ್ಕ [ಪಗ 


ಜಕ್ಕ ಜವ್ವನ ಪೋಗಬಾರದೆಂದೆನುತಲಿ | 

ಮಕ್ಕಳ ನಿನ್ನೊಳು ಜನಿಸನು ಕಂಡ್ಯ || 

ಪೊಕ್ಕಳೊಳಗೆ ತಾನೆ ಮಕ್ಕಳ ಪುಟ್ಟಿಸಿದ | 

ಅಕ್ಕರೆಯನು ಶ್ರೀದೇವಿ ನೀ ಕಂಡ್ಕ Holl 


ಉರದೊಳು ತೊಡೆಯೊಳು ಕೊರಳೊಳಾಭರಣದೊಳ್‌ | 
ಕರಗಳಿಂದಲಿ ಪಾರ್ಶ್ವದೊಳಗಾಲಿಂಗಿಸಿದಾ | 
ನೀರೊಳಕ್ರೂರಗೆ ಒಲಿಯುವಾಗಲು, ಮಹಾ | 

ಪ್ರಳಯದಿ ನಿನ್ನನು ಬಿಡನು Holl 


ರಾಜಾಧಿರಾಜರು ಬಹು ದಾರರೆಂಬರು! 

ರಾಜೀವಾಕ್ಬನಿಗೆ ನೀನೊಬ್ಬಳೆ ಕಂಡ್ಯ! 
ರಾಜೇಶಹಯಮುಖನಂಥ ಪ್ರೇಮಿಗಳುಂಟೆ | 

ರಾಜೇಶ ಶ್ರೀರಾಮನರಸೀಯೊಬ್ಬಳೆ ಕಂಡ್ಕ all 


೫೩ 


Rarest Archiver 


೧೯. ಬ್ರಹ್ಮದೇವರು 


ರಾಗ ಕಾಂಭೋಜ, ರುಂಪೆತಾಳ 


ಚತುರವದನಗೊಂದಿಸುವೆನು | 
ಮದನನಯ್ಯನ ಜ್ಮೇಷ್ಠಕುವರ | 
ಚತುರವದನಗೊಂದಿಸುವೆನು [ಪ 


ಜಗವ ಸೃಷ್ಟಿಪ ಗುರುವರನ ಮೂ- | 

ಜಗದೊಡೆಯನ ನಿತ್ಯನೋಡುತಿಹನ ॥ 

ನಗವೈರಿಮುಖಸುರ ಪ್ರಿಯನ | 

ನಿಗಮೋಕ್ತ ಯಾಗ ಮಾಡುವನ loll 


ಸುರರು ಅಸುರರೆಂಬ ಭೇದ- | 

ವಿರದೆ ಸರ್ವರಿಗಿಷ್ಟವೀವವನೆ | 

ಪ್ರರಹರಾದ್ಕಖಿಲಾಮರರು ನಿನ್ನ | 

ಸ್ಮರಿಸುತಾಜ್ದೆಯ ಧರಿಸುವರು loll 


ಯಜ್ಞಕುಂಡದೊಳುದ್ಭವಿಸಿದ ಸ- | 

ರ್ವಜ್ಞ ರಾಜೇಶ ಹಯಮುಖ | 

ಸುಜ್ಞಾನ ವೇದಾರ್ಥಗಳನು ಬೋಧಿಸಿಷ್ಟಸಾ- | 

ಯುಜ್ಕವ ನಿನಗೆ ಕೊಟ್ಟಿಹನು Hall 


2೪ 


Rarest Archiver 


೨೦. ವಾಯುದೇವರ ಅವತಾರತ್ರಯ 
ರಾಗ ಕಮಾಚ್‌, ಆದಿತಾಳ 


ಕಾಯೋ ಪ್ರಾಣೇಶ ಕೀಶಕುಲೇಶ | 
ವಾಯುಸುತನೆಂದು ಮೆರೆವ ಜೀವೇಶ ಪಗ 


ಅಂಜನಾದೇವಿಯೊಳ್‌ ಜನಿಸಿಕೊಂಡಿರುವಿ | 

ಅಂಜದೆ ಲಂಕೆಗೆ ಬೆಂಕಿ ಹಚ್ಚಿರುವಿ | 

ಸಂಜೀವನವ ತಂದು ಕಪಿಗಳನುಳಿಸಿದಿ |. 

ಕಂಜಾಕ್ಸಿ ಸೀತೆಗುಂಗರವ ತಂದಿತ್ತೆ loll 


ಕುಂತೀದೇವಿಯ ಗರ್ಭದೊಳಗುದ್ಳವಿಸಿದಿ | 
ಪಾರ್ಥರೊಳ್ಲೀನಗ್ರಗಣ್ಮನೆಂದೆನಿಸಿ | 

ಪಂಥದಿ ಮಗದಾಧಿಪತಿಯ ಸಂಹರಿಸಿ | 

ಕಾಂತೆಯ ತಲೆಯ ಕೂದಲನೆ ಕಟ್ಟಿಸಿದಿ loll 


ಪಾಜಕ ಕ್ಷೇತ್ರದೊಳ್‌ ನೀನವತರಿಸಿ | 

ರಾಜತಾಸನದಿ ಶ್ರೀಕೃಷ್ಣನನಿರಿಸಿ || 

ರಾಜೇಶ ಹಯಮುಖ ಕಿಂಕರನೆನಿಸೀ | 

ಮೂಜಗದಲಿ ಶ್ರೇಷ್ಠ ಗುರು ನೀನೆಂದೆಣಿಸಿ lal! 


೫೫ 


Rarest Archiver 


೨೧. ಸರಸ್ಪತಿ ದೇವಿ 


ರಾಗ ಸರಸ್ವತಿ, ರುಂಪೆತಾಳೆ 
ವಾಣೀ ವೀಣಾಪಾಣಿ ಬ್ರಹ್ಮನ ರಾಣಿ 
ಪಾಹಿ ಕಿಂಕರ ಪಾಪಕೃಪಾಣೀ ಪ 


ಖ್ಯಾತೇ ವೇದಮಾತೇ | ನಾಗಭೂಷಣ ಮಾತೇ | 


ಮಾಲಾ ಪುಸ್ತಕ ಶೋಭಿತಹಸ್ತೇ loll 


ಭವ್ಮೇ ಭವ್ಯಕೃತ್ಕೇ ಭವ |! ಮುಖ್ಯರಿಗಭಯವನಿತ್ತೇ | 
ಮತ್ತೆ ಗಿರಿಜಾದಿಗಳಿಗೆ ನೀನತ್ತೆ || |೨| 


ಶುಕ್ತೇ ಪರಶುಕ್ಲೇ | ಶುಕ್ಲಹಂಸದಿ ಮೆರೆದಿರ್ಪೆ | 
ಶುಕ್ಷರಾಜೇಶ ಹಯಮುಖ ಭಕ್ತೇ all 


೫೬ 


Rarest Archiver 


೨೨. ಭಾರತಿದೇವಿ 


ರಾಗ ಕಲ್ಯಾಣಿ, ಛಾಪುತಾಳ 


ಭಾರತಿ ಮರುತನ ರಾಣಿ |! ಶುಭ | 
ವಾಣಿಯಾಗಿರುವಿ ಕಲ್ಮಾಣಿ ನಾರಸಿಂಹನ ಸೊಸೆಯಾದಿ | 
ಸರ್ವ | ನಾರಿಯರಿಗೂ ನೀ ಮೇಲಾದಿ ಪ! 


ಭೀಮನು ಶೂದ್ರನೆಂದಿರಲು | ನೀನು | 
ಶೂದ್ರೆಯೆಂದೆನಿಸುತಲಿರುವಿ | 
ಕಾಮಿ ಕೀಚಕನಿಗೆ ಮೃತ್ಕುವಾದಿ | ನಿನ್ನ | 


ಪ್ರೇಮವನೇನು ಬಣ್ಣಿಸಲಿ loll 


ಜುಟ್ಟನು ಕೈಯೊಳು ಸೆಳೆದ | 

ದುಷ್ಟ ದೈತ್ಯನ ಪಂಥದಿ ಮಥಿಸಿ | 

ಪಟ್ಟದರಸನು ತೋರಿದುದದ್ದುತವು | 

ಸಿಟ್ಟು ನಿನಗಾಗಿ ತೋರ್ದುದಾಶ್ಚರ್ಯ loll 


ರಾಜಧರ್ಮನು ಸುಮ್ಮನಿರಲು | 

ರಾಜನಾಥ ಶ್ರೀಹಯಮುಖ ದಾಸ | 

ರಾಜ ಭೀಮನು ತೋರ್ದ ಶಾಂತತೆಯ | 

ರಾಜೀವಾಕ್ಬ ನಿನ್ನೊಳು ತೋರಿದ ಕರುಣಿ llall 


೫೭ 


Rarest Archiver 





೨೩. ಶೇಷದೇವರು 


ರಾಗ ಕಮಾಚ್‌, ಆದಿತಾಳ 


ಶೇಷಮೂರುತಿ ಪೋಷಿಸೆನ್ನ | 
ಹಾಸಿಗೆಯಾಗಿ ನೀ ಹರಿಯ ಪೊತ್ತಿರುವಿ [ವ|| 


ಶ್ವೇತದ್ವೀಪದ ಮಧ್ಯದಲ್ಲಿ | 

ದೇವನರಸಿಯ ಕೂಡುತ್ತಲಿರಲು | 

ಭಕ್ತಿಯಿಂದಲಿ ಕಂಗಳಿಂದ |! 

ಬಿಡದೆ ನೋಡುತಲಿಪ್ಪಸಮಯ loll 


ಮಗಳ ಲಜ್ಜೆಯ ಕಂಡು ಪಿತನು! 

ಹಾಲಿನ ತೆರೆಯಿಂದ ಕಣ್ಣನೆ ಮುಚ್ಚಿಸಿಹನು | 

ಮಗಳ ಮೇಲಿನ ಪ್ರೀತಿ ಪಿತಗೆ | 

ಯೆಣಿಸಲಾಗದು ಲೋಕದೊಳಗೆ Holl 


ರಾಜೇಶ ಹಯಮುಖ ಹರಿಗೆ | 

ಮಂಚವೆಂದರೆ ನೀನೆ ಖರೆಯು | 

ರಾಜರಾಜರಿಗಿಂಥ ಮಂಚ | 

ದೊರಕದೆಂದೆಂದಿಗೂ ದೇವ fall 


81೮ 


Rarest Archiver 


೨೪. ಗರುಡ ದೇವರು 


ರಾಗ ತೋಡಿ, ತ್ರಿಪುಟತಾಳ 


ಗರುಡದೇವನೇ ಪೊರೆಯೊ ಎನ್ನನು | : | 
ಹರಿಯ ವಾಹನನಾಗಿ ಮೆರೆಯುವ | ಗರುಡದೇವನೇ ॥!ಪ॥ 


ಮಾತೆಯ ಮಾನವನುಳಿಸಲೋಸುಗ | 
ಸುಧೆಯ ಕಲಶವ ಪೊತ್ತು ತಂದೆಯೊ loll 


ಹರಿಯು ನಿನ್ನೊಳು ಪ್ರೇಮದಿಂದಲಿ | 
ಧರಿಣಿಯೊಳವತರಿಸಲೊಲ್ಲನು 1|೨1| 


ರಾಕ್ಬಸಾರಿ ರಾಜೇಶ ಹಯಮುಖ | 


ಪಕ್ಸಿರಾಜನೊಳಿಪ್ಪ ಭಾಗ್ಯವು all 


೫೯ 


Rarest Archiver 


೨೫. ರುದ್ರದೇವರು 


ರಾಗ ಶಂಕರಾಭರಣ, ರುಂಪೆತಾಳ 


ಕೈಲಾಸನಾಥ ಮಹೇಶ ಈಶ | 
ಶೈಲೇಶತನಯೇಶ ಬಾಲಾರ್ಕ ಸಮಭಾಸ [ಪ 


ಶೂಲಾಕ್ಬ ಡಮರುಗಳಿಂದ ಶೋಭಿಪ ಹಸ್ತ | 
ತಾಲಾಂಕನನುಜನೊಳ್ಸಮರ ಗೈದಿರ್ಪ || 

ಫಾಲಾಕ್ಟದಿಂದಲಿ ಕಾಮನ ದಹಿಸಿರ್ಪ | 

ಶೂಲಿಯ ಮಹಿಮೆಯನೇನು ಬಣ್ಣಿಸಲಿ loll 


ವೈಷ್ಣವಾಗ್ರಣಿಯೆಂದು ಪೆಸರುಗೊಂಡಿರುವ | 
ವಿಷ್ಣುಭಕ್ತರೊಳಗತಿ ಪ್ರೇಮವಿರುವ || 

ಕೃಷ್ಣದ್ವೈಪಾಯನರ ಸುತರಾಗಿ ಶೋಭಿಪ | 

ಸನಕಾದಿಗಳ ಶಿಷ್ಠ ದುರ್ವಾಸರೆನಿಪ ||೨|| 


ನಂಜುಂಡನೆನಿಸಿರ್ಪ ಪ್ರಖ್ಯಾತ ಮಹಾದೇವ | 
ಕಂಜಜಾತನ ಸುತನೆನಿಸಿರ್ದ ದೇವ | | 
ರಾಜೇಶ ಹಯಮುಖ ಭಕ ಪುಂಗವ ನೀನು | 
ಅಂಜಲಿ ಬಂಧದಿಂ ನಮಿಪೆ ನಿನ್ನಡಿಗೆ llall 


ಈ 


Rarest Archiver 


೨೬. ಪಾರ್ವತಿದೇವಿ 


ರಾಗ ಅಠಾಣ, ರುಂಪೆತಾಳ 


ದೇವಿ ನೀ ಗಿರಿಜಾತೆಯು | ನಿನ್ನಯ ಕಾಂತ ರಜತಾಖ್ಯ ಗಿರಿನಾಥನು॥ 
ನೀನು ಭವಾನಿಯು ನಿನ್ನ ಕಾಂತನು ಭವದೇವನಾಗಿರುವ ಪ! 


ನಿನ್ನ ಯೌವನಭಂಗದ ಭೀತಿಯ ಕಂಡು | ವಿಫ್ನೇಶನನು ಪುಟ್ಟಿಸಿ | 
ಷಣ್ಮಾತೃಗಳನೊಬ್ಬ ತನುಜಗೆ ಕಲ್ಲಿಸಿ | 
ಕೃತಕೃತ್ಮನಾದ ನಿನ್ನರಸ ಕಾಣಮ್ಮ lol! 


ನಿನ್ನ ಕಾಂತನು ಪಾರ್ಥನಿಗೆ ಬಾಣವನೀಯಲು | 

ನೀನು ಅಂಜಲಿಕಾಸ್ತವನು ಪ್ರೇಮದಿ ॥ 

ನಿನ್ನ ಕಾಂತನ ಚಿತ್ತವರಿತು ಕೊಡಲು ನಿನ್ನೊಳ್‌ | 
ಪಾರ್ಥಸೂತನ ದಯವೆಷ್ಟೆಂಬೆ ೨. ||೨|| 


ರಾಜೇಶ ಹಯಮುಖನ ದಯದಿಂದ ನಿನ್ನ ಪತಿ | 

ವಿಷವ ಜೀರ್ಣಿಸಿಕೊಂಡನು ॥ 

ರಜತಾದ್ರಿಯೊಳಗಿರುವ ಶಿತಿಕಂಠ ಶಂಕರನ | | 
ಮಹಿಮೆಯದ್ದುತವಲ್ಲವೇ ಷೇಳು ಗಿರಿಜೆ all 


ಆ) 


Rarest Archiver 


೨೭. ಷಣ್ಮುಖ 


ರಾಗ ಮುಖಾರಿ, ತ್ರಿಪುಟತಾಳ 


ಧೀರ ಕುಮಾರ ಮಾರವತಾರ | ಪಾಹಿ ತ್ರ್ಯಂಬಕನ ಕುಮಾರ 1।ಪ॥ 
ತಾರಕಾಸುರಸಂಹಾರ | ದೇವ । ನಿನ್ನಲಿ ದೇವಸೈನ್ನದ ಭಾರ 1 
ಗಿರಿಜಾದೇವಿಯ ಮೋಹದ ಕುವರ | ಪೊರೆಯೊ ಎನ್ನನು 


ಕರುಣಾಸಾಗರ 11೧॥ 


 ಅಮರಸೇನೆಗೆ' ನೀನಗ್ರೇಸರ | ಭೂಸುರ ಹತ್ಕಾ ಪಾಪಸಂಹಾರ | 
ಸಮರದೊಳಗೆ ನೀನು ಶೂರ | 
ನಮಿಸುವರಿಗಿಷ್ಟಫಲವೀವ ವೀರ |(೨|| 


ವಿಪ್ರ ಜನರಿಗತಿಪ್ರಿಯ | ವಲ್ಲಿಸೇನೆಗೆ ಪ್ರಾಣಪ್ರಿಯ | 
ವ್ಯಾಪ್ತ ರಾಜೇಶ ಹಯಮುಖನ | ಚಕ್ರಾಭಿಮಾನಿ ಮೂರುತಿ - 
ಯಾಗುತಿರುವಿ ೩ 


೬೨ 


Rarest Archiver 





೨೮. ಗಣಪತಿ 


ರಾಗ ಕಾನಡಾ, ಛಾಶಪುತಾಳ 


ಬಾರೊ ಮಹೇಶತನಯ ಗಣೇಶ | 
ವರವಿಷ್ಣುಪದಕಭಿಮಾನಿ ವಿಘ್ನೇಶ [ಪ|| 


ನಿನ್ನ ಪೂಜಿಸಿ ಧರ್ಮರಾಜನು ಗೆದ್ದ | 

ನಿನ್ನ ಪೂಜಿಸದೆ ದುರ್ಯೋಧನ ಬಿದ್ದ || 

ನಿನ್ನ ಪೂಜಿಸಿ ರಾಮ ಸತಿಯನೆ ಪಡೆದ | 

ನಿನ್ನನರ್ಚಸದ ದಶಕಂಠನು ಕೆಟ್ಟ loll 


ಸುರಮುಖ್ಯರೆಲ್ಲರು ನಿನ್ನ ಪೂಜಿಪರು | 

ಪರಮಾತ್ಮನಿಗೆ ನೀನು ಮರಿಮ[ಗ)ನಿರುವಿ | 

ಸುರಮುನಿ ದಿತಿಜಾದಿಗಳಿಗತಿಪ್ರಿಯನೆ | 

ಸರುವರಿಂದಲು ಮೊದಲು ಪೂಜೆಗೊಂಬವನೆ ||೨|| 


ರಾಜೀವಾಕ್ಸಗೆ ಸತ್ಕಾದೇವಿಯೊಳ್ಳನಿಸಿ | 

ಮೂಜಗದಲಿ ನೀನು ಪೂಜ್ಯನೆಂದೆನಿಸಿ || 

ರಾಜೇಶ ಹಯಮುಖ ಚರಣಾಬ್ಜಬ್ಛಂಗ 1 
ಕಂಜಜತನಯನ ಹಮ್ಮಗ ಕಂಡ್ಕಾ all 


ಜಡಿ 


Rarest Archiver 


೨೯. ಗಂಗಾನದಿ 


ರಾಗ ಧನ್ಯಾಸಿ, ಆದಿತಾಳ 


ಗಂಗೆ ಮಂಗಲ ತರಂಗೆ ಪಾಹಿ | 


ಪಾಪಭಂಗೆ ಹರಿಪಾದಸಂಗೆ || |![ಪ|| 


ಗಂಗೆ ಹರಿಪಾದದಿಂದ ಉದ್ಭವಿಸಿದೆ | 

ಪರಮೇಷ್ಠ್ಮಿಯ ಪಾತ್ರೆಯೊಳಗೆ ನಿಂತೆ | 

ಹರಶಿರದೊಳು ನಿತ್ಕ ನೆಲಸಿದ | 

ಮತ್ತೆ ಸ್ಮರಿಪರ ಚಿತ್ತದೊಳ್‌ ವಾಸಿಸಿದೆ Holl 


ಸಗರಪುತ್ರರ ಪವಿತ್ರಿಸಿದೆ | ನೀನು | 
ಗಗನದೊಳ್‌ ಹರಿಯುವ ನದಿಯಾದೆ | 
ನಗವರಕ್ಕೆಲಾಸಕ್ಕಿಳಿದೆ | ಈ.... 

ಜಗವರಿಯೆ ಜಹ್ನುತನಯೆಯಾದೆ ||.೨|| 


ರಾಜೇಶ ಹಯಮುಖತನಯೆ | 
ರಾಜಧರ್ಮನು ನಿನ್ನ ತಟದಲ್ಲಿ ಮೂಜಗವು 
ತಾ ಪೊಗಳುವಂದದಿ | ವಾಜಿಮೇಧವ ಗೈದನಾದರದಿ ೩! 


ತ 


Rarest Archiver 


೩೦. ಯತಿ - ನಮನ 


ರಾಗ ಹಿಂದುಸ್ಥಾನಿ ಕಾಪಿ, ಆದಿತಾಳ 


ಯಾತರ ಭಯವಿದೆ ಹರಿಯ ಕಿಂಕರಗೆ | 
ಬಾರ್ಥಸೂತನ ದಯವಿದ್ದರೆ ಸಾಲದೇ ಪ! 


.ತ್ಯಕರ್ಮವ ಮಾಡಿ ಹರಿಯ ಪೂಜಿಪಗೆ | 
ಮುತ್ತೆ ಇಂದ್ರಿಯಗಳ ಜಯಿಸಿಕೊಂಬವಗೆ! Holl 


ಸರಿದಿನ ವ್ರತವನ್ನು ಬಿಡದೆ ಮಾಡುವಗೆ | 


ಸರ್ವ ಜೀವೋತ್ತಮ ಪ್ರಾಣನೆಂಬವಗೆ || lll 


ಜಗದೊಳು ಶ್ರೀಮಧ್ವರಾಯರ ಮತವೇ | 
ನಿಗಮಾರ್ಥವೆಂದು ಡಂಗುರವ ಸಾರುವಗೆ! [all 


ತೇಜಿಯನೇರ್ದು ದುರ್ಜನರ ಸಂಹರಿಸುವ | 
ರಾಜೇಶ ಹಯಮುಖನ ಒಲಿಸಿಕೊಂಬವಗೆ ||೪|| 


Rarest Archiver 


೩೧. ಶ್ರೀ ಜಯತೀರ್ಥರು 


ರಾಗ ನಾದನಾಮಕ್ರಿಯೆ, ಆದಿತಾಳ 


ಜಯ ಜಯ ಜಯ ಮಧ್ವಶಾಸ್ತ್ರವ್ಕಾಖ್ಕಾನಾತಿಗೇಯ ![|ಪ!| 


ಮಂಗಲವೇಡೆಯೊಳುದುಭವಿಸುತ ಜಗ - 
ನ್ಮಂಗಲಕರವಾದ ಟೀಕೆಯ ರಚಿಸಿ |! 

ಮಂಗಲಮೂರುತಿ ರಾಮನ ಭಜಿಸುತಾ - 

ನಂಗನ ಜಯಿಸಿದ ಮುನಿಕುಲತಿಲಕ | loll 


ವಿದ್ಕಾರಣ್ಮನೆಂಬ ಖಾಂಡವವನವನೆ | 

ಯಾದವೇಶನ ಸಖನಂತೆ ನೀ ದಹಿಸಿ || 

ಮಧ್ವಶಾಸ್ತ್ರವೆಂಬ ರತ್ನವ ಜನರಿಗೆ | 

ಸುಧೆಯಂತೆ ಕುಡಿಸಿದ ಯತಿವಂಶರತ್ನ ||೨|| 


ಮಾಧ್ವಗ್ರಂಥವ ನೀನು ಬಂಧುವೆಂದೆಣಿಸುತ | 

ರಾಜೇಶ ಹಯಮುಖ ಶ್ರೀರಾಮಚಂದ್ರ 
ಪಾದಾಂಬುರುಹವನ್ನೆ ಬಿಡದೆ ಸೇವಿಸುತಲಿ | 

ವಾದೀಭಗಳಿಗೆ ಮೃಗೇಂದ್ರನಾಗಿರುವಿ all 


೬೬ 


Rarest Archiver 





೩.೨. ಶ್ರೀ ರಾಘವೇಂದ್ರರು 


ರಾಗ ಹಿಂದುಸ್ಥಾನಿ ಕಾಪಿ, ರುಂಪೆತಾಳ 
ವರ ಮಂತ್ರಾಲಯದೊಳು ಘನವಾಗಿ ನೆಲಸಿರ್ಪ | 
ಪರಮ ಸದ್ಗುರುವರ್ಯ ಶ್ರೀ ರಾಘವೇಂದ್ರ ಪ! 


ಭುವನಾದ್ರಿಯೊಳಗುದುಭವಿಸುತ್ತ ರವಿಯಂತೆ | 
ತವಕದಿಂ ದಿನದಿನವು ತೇಜವನು ಬೆಳಗುವೆ ॥ loll 


ನರನಂತೆ ಮೆರೆಯುವ ಜಯಮುನಿಕೃತಶಾಸ್ತ್ರ| 
ಪರಿಮಳವನು ನೀನು ಪಸರಿಸಿದೆಯಲ್ಲವೆ loll 


ಮಧ್ವಮತವೆಂಬ ದುಗ್ಧಸಾಗರದೊಳು | 
ಉದ್ಭವಿಸಿದ ಪೂರ್ಣಹಿಮಕರ ತೇಜ [all 


ಅಸುರನಂದನನಾಗಿ ನರಹರಿಯನೆ ಕಂಡ | 
ವ್ಯಾಸರಿವರು ಸಿರಿಗುರು ರಾಘವೇಂದ್ರ || Hell 


ರಾಜೇಶ ಹಯಮುಖ ಭಜಕರೊಳಗೆ ನೀನು | 
ರಾಜಿಪ ಸುರತರುವಂತಿರ್ಪೆ ಗುರುವೆ 11೫1 


ಎ 


Rarest Archiver 


ಶ್ರೀ ಸೋದೆಮಠದ ಯತಿ - ಪರಂಪರೆ 
೩೩. ಶ್ರೀ ವಿಷ್ಣುತೀರ್ಥರು 
ಾ 


ರಾಗ ಆನಂದಭೈರವಿ, ಛಾಪುತಾಳ 


ವಿಷ್ಣುತೀರ್ಥ ಪಾಲಿಸೀ ನಿರಂತರ | 
ಪೂರ್ಣಪ್ರಜ್ಞರ ಸೋದರ | 
ಮಧ್ಯಗೇಹರ ಸುತನೆನಿಸಿರ್ದ ಗುರುವರ ಪ! 


ಮಧ್ವಶಾಸ್ತ್ರವು ಜೀರ್ಣವಾಗುವ ಸಮಯದಿ | 
ಬದ್ದಾದರದಿ ಬಂದುದ್ದರಿಸುವ ಗುರುವರ loll 


ಅಣ್ಣನೊಳ್ನಿಮಗಿಪ್ಪ ಶ್ರದ್ಧೆಯ ಕಂಡರೆ | 
ಜಾನಕೀಪತಿಯೊಳು ಲಕ್ಷಮಣನಂತೆ ||೨|| 


ವಾಲ್ಮೀಕಿಗಳ ಶಿಷ್ಠ ಕುಶಲವರಂತೆಯೇ | 
ಚೆಲ್ವ ವ್ಯಾಸರು ಅನಿರುದ್ದರು ನಿಮಗೆ Hall 


ಪಾಜಕ ಕ್ಲೇತ್ರದೊಳ್ಳನ್ನ್ಯಾಸಾಶ್ರಮಿಯಾಗಿ || 
ರಾಜೇಶ ಹಯಮುಖ ಕೃಷ್ಣನನರ್ಚಿಸಿದ ell 


ಎಶ 


Rarest Archiver 


೩೪. ಶ್ರೀ ವಾಗೀಶತೀರ್ಥರು 


ರಾಗ ಕಾಂಭೋಜಿ, ರುಂಷೆತಾಳ 


ಭಳಿರೆ ವಾಗೀಶತೀರ್ಥಾಖ್ಕ ಮುನಿವರ್ಯ | 
ಇಳೆಯೊಳು ನಿನಗೆಣೆ ಕಾಣೆ ನಾ ಯತಿವರ್ಯ ಪ 


ಜಗದೊಳು ದುರ್ವಾದಿಮತವ ಖಂಡಿಸಿದ | 

ಜಗದೀಶ ಹರಿಯೆ ಸರ್ವೋತ್ತಮನೆಂದು | 

ನಿಗಮಾರ್ಥವನು ಜಗದಿ ಸಾರಿದಾ ಕುಜನೇಭ | 

ಮೃಗರಾಜ ವಾದಿರಾಜರಿಗೆ ಗುರುವೆನಿಸಿದೆ loll 


ಭಾವಿಸಮೀರ ಶ್ರೀವಾದಿರಾಜರ ಜನ್ಮೋತ್ಸವ 

ಕಾಲವರಿತಾಗ ಸುಮಪುರಕೆ ನೀನು | 

ತವಕದಿಂದಲಿ ಪೋಗಿ ಬಾಲಕನ ರಕ್ಷಿಸಿ | 

ಅವನನೆ ಯತಿರಾಜ ಪಟ್ಟದೊಳಿರಿಸಿದಿರಿ || ೨|| 


ಗುರು ಮಧ್ವರಂತೆ ನೀ ಸರ್ವಶಾಸ್ತ್ರವ ಮಾಡಿ! 

ಧರಣಿಯೊಳು ರಾಜೇಶ ಹಯಮುಖನ ಚರಣ | | 
ಸ್ಮರಿಸಿ ನೂರಿಪ್ಪತ್ತು ವತ್ಸರದ ಕಾಲದಲಿ | | 
ಇರುವಿರೆನುತಲಿ ಅವರ ಹರಿಸಿದಿರಿ ಧೊರೆಯೆ lal 


೫ 


Rarest Archiver 


೩೫. ಶ್ರೀ ವಾದಿರಾಜ ಯತಿಗಳು 


ರಾಗ ಹಂಸಾನಂದಿ, ಛಾಪುತಾಳ 


ಜನ್ಮ ಸಫಲ ಕಾಣಿರೋ | 
ನಮ್ಮ ಗುರು ವಾದಿರಾಜರಾಯರ ಕಂಡು || 


ಜನ್ಮ ಸಫಲ ಕಾಣಿರೋ [ವ|| 


ಯುಕ್ತಿಮಲ್ಲಿಕೆಯೆಂಬ ಗ್ರಂಥ ಮಾಡಿಹರು | 
ಮತ್ತೆ ಮುತ್ತಿನ ಸಿಂಹಾಸನವೇರಿಹರು ॥ 
ಮತ್ತೆ ದುರ್ವಾದೀಭಗಳಿಗೆ ಮೃಗೇಂದ್ರರು | 


dD 


ಸೂತ್ರನಾಮದಿ ಮುಂದೆ ಮೆರೆವರು loll 


ಭಾಸುರ ಕಾಯದಿ ನೂರ ಇಪ್ಪತ್ತು | 
ವರ್ಷಗಳೊಳಗಿದ್ದು ಮೆರೆದವರು lot 


ಮೂಜಗದೊಳಗಿಂಥ ಗುರುಗಳಲ್ಲಿಹರು ಕಂಜಸುತನ 
ಪದವೇರುವರು || 

ರಾಜೇಶ ಹಯಮುಖ ಕಿಂಕರಾಗ್ರಣಿಗಳು | 

ರಾಜಿಪ ಶ್ರೀ ಸೋದಾಪುರದೊಳಗಿಹರು all 


೭0 


Rarest Archiver 


೩೬. ಶ್ರೀ ವಾದಿರಾಜ ಯತಿಗಳು 


ರಾಗ ಆನಂದಭೈರವಿ, ಛಾಪುತಾಳ 


ಭಾವಿಸಮೀರ ಗುರು ಶ್ರೀವಾದಿರಾಜ | 
ನಿಮ್ಮ | ಸೇವಿಪ ಜನರಿಗಭೀಷ್ಟವನೀವ [[ಪ|| 


ಹನುಮ ಭೀಮ ಮದ್ವರೂೊಡಗೂಡಿ ವೃಂದಾ 

ವನದೊಳು ಮೆರಸುವ ಮುಂದಿನ ಸೊಬಗ || 

ಪಂಥದಿ ವೀರಶೈವರ ಗುರುವನೆ ಗೆದ್ದು | 

ಹತ್ತಿದೆ ಮುತ್ತಿನ ದಿವೃಪೀಠವನು loll 


ಕುಂಡಿನೇಶನ ತನುಜಾತೆಯ ಪತ್ರವ! 
ಪುಂಡರೀಕಾಕ್ಟನಿಗರ್ಪಿಸಿದಲ್ಲೋ ॥ 

ಮದುವೆಯ ಸಮಯದಿ ಶಪಥದಿಂದಲಿ ಬಂದು | 

ವಧುವಿನ ಭಾಗ್ಯವನುಳಿಸಿದೆಯಲ್ಲೋ sll 


ಅರಿತುಂಡು ವಿಷವನೀನರಗಿಸಿಕೊಂಡ್ಕಲ್ಲೊ! 
ನರಪತಿತನಯನ ಬದುಕಿಸಿದ್ದಲ್ಲೋ || 

ಭಜಿಸುತ ರಾಜೇಶ ಹಯಮುಖನಂಫಿ)ಯ | 
ತ್ರಿಜಗದೊಳಧಿಕ ಸೋದಾಪುರದೊಳು ನಿಂದ್ಕೋ all 


೭೦ 


Rarest Archiver 


೩೭. ಶ್ರೀ ವಾದಿರಾಜ ಯತಿಗಳು 


ರಾಗ ಬೇಹಾಗ್‌, ಆದಿತಾಳ 


ರಾಜರ ಭಾಗ್ಮವಿದು | ವಾದಿರಾಜರ ಭಾಗ್ಮವಿದು ಪ! 
ಸೋದೆ ರಾಜರ ಭಾಗವಿದು || 


ರಾಜರ ಭಾಗ್ಯವನೆಂತು ವರ್ಣಿಪೆನು ನಾ | 


ವಾಜಿವದನನ ಸದಾ ಪೂಜಿಪ ಭಾಗ್ಯವು loll 


ಐದು ಪರ್ಯಾಯದಿ ಕೃಷ್ಣನ ಪೂಜೆಯ - | 
ನಾದರದಲಿ ರಚಿಸಿರ್ದ ವಿಭವವಿದು |೨| 


ಸುರರಭಿಮಾನವ ತಡೆದು ನಿಲ್ಲಿಸಿದ 1 
ಮರುತನ ಪದವ ಮುಂದೇರುವ ಭಾಗ್ಯವು lal 


ಬದರಿಕಾಶ್ರಮದಿಂದ ನದಿಯ ಪತ್ತನ ತಂದು | 
ಸದನದೊಳಿರಿಸಿದುದತಿ ವಿಭವಾ ||€]|| 


ಸೋದೆಯ ಪುರದಿ ರಾಜೇಶ ಹಯಾಸ್ಕನ 
ಪಾದವ ಭಜಿಸುತ ನಿಂದಿಹ ಭಾಗ್ಯವು ssl 


[a 
lo 


Rarest Archiver 


೩೮. ಶ್ರೀ ವಾದಿರಾಜ ಯತಿಗಳು 


ರಾಗ ತೋಡಿ, ಆದಿತಾಳ . 


ವಾದಿರಾಜರ ಪದವ ಸ್ಮರಿಸುವೆ ಅ - 
ಗಾಧ ಮಹಿಮರ ಸದಯ ಹೃದಯರ ಪ 


ಮೋದತೀರ್ಥರಾಗಮದ ಸಾರವ | 

ಸಾಧು ಜನರಿಗೆ ಬೋಧಿಸಿರ್ಪರ | 

ವಾದದಿಂದಲಿ ವೀರಶೈವರ | 

ಗೆದ್ದು ಮುತ್ತಿನ ಪೀಠವೇರ್ದರ loll 


ಪಾದದಿಂದಲೆ ಸಕಲ ತೀರ್ಥವ | 

ಮೋದದಿಂದ ಚರಿಸಿ ತೀರ್ಥಪ್ರ- 

ಬಂಧ ಗ್ರಂಥವ ರಚಿಸಿ ಮಾನ್ಕರಾ - | 
ಗಿರ್ದ ಗುರುಗಳನೆಂತು ಬಣ್ಣಿಪೆ loll 


ರಾಜಸಭೆಯೊಳು ರಾಜಭೀಷ್ಮಕ | 

ತನುಜೆಯರಸನ ಸ್ತುತಿಪ ಕಾವ್ಯವ | 

ಈ ಜಗತ್ತಿನೊಳ್‌ ಶ್ರೇಷ್ಠ ಕಾವ್ಯವೆಂ - 

ದಿದನೆ ಗಜದೊಳು ಮೆರೆಸಿದರಸನು lal 


೭೩ 


Rarest Archiver 


ಒಂದುನೂರ ಇಪ್ಪತ್ತು ವರ್ಷದೊಳ್‌ | 

ಸಿಂಧುಶಯನನ ಸೇವಿಸುತ್ತಲಿ | 

ಇಂದ್ರದತ್ತ ವಿಮಾನದಿಂದಲಿ | 

ಸತ್ಮಲೋಕವನೈದಿದ ಗುರುವರ |೪| 


ಯುಕ್ತಿಮಲ್ಲಿಕಾ ಗ್ರಂಥದಿಂದ | 

ರಾಜೇಶ ಹಯಮುಖಾನಂತಗುಣಗಳ ॥ 

ಪೊಗಳುತಿರ್ಪರ ರಾಗಶೂನ್ಯರ | 

ಯಜುಗಣೇಶರ ಜ್ಞಾನಪೂರ್ಣರ |೫| 


೭೪ 


Rarest Archiver 


೩೯. ಭೂತರಾಜರು 


ರಾಗ ಶಂಕರಾಭರಣ, ರುಂಪೆತಾಳ 
ಭೂತರಾಜ ಕರುಣಿಸೊ ಭೂತರಾಜ | 
ಮುಂದೆ ಬೆಳ್ಳಿಯ ಗಿರಿನಾಥನೆಂದೆನಿಸುವ | ಭೂತರಾಜ ॥ಪ/ 


ವಾದದಿಂದಲಿ ಸೋತು ವಾದಿರಾಜರ ಸೇರ್ದೆ | | 
ಭೂತಾದಿಗಳ ಬೇಗದಿಂದಲೋಡಿಸುವಿ loll 


ವಾದಿರಾಜರ ಬಲಭಾಗದಿ ನಿಂತಿರ್ದಿ | 


ಬಂದ ಜನರಿಗಿಷ್ಟ ಕೊಟ್ಟು ಪೋಷಿಸುವಿ loll 

ರಾಜೇಶ ಹಯಮುಖ - 

ನೊಲಸಿಕೊಂಡಿಹ ಯಜು | 

ಗಣನಾಥ ಶ್ರೀ ವಾದಿರಾಜ ಕಿಂಕರವರ್ಯ llall 
೭೫ 


Rarest Archiver 


೦. ಭೂತರಾಜರು 


ರಾಗ ಆರಭಿ, ರುಂಪೆತಾಳ 


ಭೂತನಾಥ ಪಾಲಿಸನ್ನ | ನಾರಾಯಣ || 
ಭೂತನಾಥನೆ | ಪಾಲಿಸೆನ್ನ | ಪ 


ಕರ್ಣವಿಕರ್ಣಾದಿ ಗಣಗಳಿಂದಲಿ ಕೂಡಿ | 

ಸ್ವರ್ಣದಿ ಭಾಸುರಾಂಗ ಶ್ರೀರಾಜರ || 

ಸ್ವರ್ಣದ ಪಾಲಕಿಯನ್ನು ಮುಂಭಾಗದಿ | 

ಭಕುತಿಯಿಂದಲಿ ಪೊತ್ತ ಶ್ರೀಭೂತರಾಜ [|೧| 


ಬದರಿಕಾಶ್ರಮದಿಂದ ನದಿಯ ತಾತನ ದಿವ್ಕ | 

ಸದನವ ಶ್ರೀಸೋದಾಕ್ಬೇತ್ರಕ್ಕೆ ತರಲು || 

ಬೆದರದೆ ವಿಘ್ನವ ತಂದ ದೈತ್ಯನ ರಥ | 

ಚಕ್ರದಿಂದಲಿ ಕೊಂದು ರಥವ ಬೇಗದಿ ತಂದೆ loll 


ಧನಪನ ಕೋಶದೊಳಿಪ್ಪ ಮೌಳಿಯ ಬೇಗ - | 

ದಿಂದಲಿ ನೀ ತಂದು ವಾದಿರಾಜರಿಗಿತ್ತೆ || 

ಅನುಮಾನವಿಲ್ಲದೆ ತಂದು ಶ್ರೀ ರಾಜೇಶ | 
ಹಯಮುನನುಚರಾಗ್ರಣಿಯಾಗಿ ಮೆರೆದೆ all 


೭೮ 


Rarest Archiver 


೪೧. ಶ್ರೀ ವೇದವೇದ್ಯರು 


ರಾಗ ತೋಡಿ, ಛಾಪುತಾಳ 


ವೇದವೇದ್ಕರ ವಂದಿಸುವೆನು | 
ವಾದಿರಾಜರ ಪ್ರಿಯಶಿಷ್ಠರ || 
ವೇದವೇದ್ಕರ ವಂದಿಸುವೆನು ||ಪ॥ 


ವಾದಿರಾಜರ ಪಾರ್ಶ್ರದಲ್ಲಿಹ | 

ವಾದಿಗಳ ದುರ್ವಾದ ಕೆಡಿಸಿದ !| 

ಮಧ್ವಶಾಸ್ತ್ರವನುದ್ದರಿಸಿದ | 

ವೇದನಿಧಿಗಳ ತಾತರಾಗಿಹ loll 


ರೂಪ್ಮಪೀಠದಿ ಕೃಷ್ಣಮಂದಿರ | 

ರೂಪಳಿದುದನುದ್ದಾರ ಮಾಡಿದ | 

ಪಾಪರಹಿತರ ಕೋಪಶೂನ್ಕ ಸೋ - | 

ದಾಪುರದೊಳಗೆ ಇರ್ಪ ಯತಿಗಳ loll 


ಯಾದವೇಶ ರಾಜೇಶ ಹಯಮುಖ | 

ಪಾದಕಮಲವ ಬಿಡದೆ ಸ್ಮರಿಸುವ | 
ಸಾಧುಜನರಿಗಾಧಾರರಾಗಿಹ | 

ವಾದಿರಾಜರ ಪದದೊಳಿರ್ಪರ ial! 


ಫಹ 


Rarest Archiver 


೪೨. ಶ್ರೀ ವಿಶ್ವಪ್ರಿಯರು 


ರಾಗ ಭೂಪಾಳಿ, ಏಕತಾಳ 


ವೃಂದಾವನಾಚಾರ್ಯರು ಭಾವಿಸಮೀರರ ವೃಂದಾವನದಿ ಶಾಸ್ತ್ರದ 
| ವೃಂದವನೆ ಪಠಿಸುತ! 

ಚಂದದಿ ಲೋಕದೊಳಗತ್ಕಂತ ಪೂಜ್ಮರ ನಮಿಸುವೆನು 
ವಿಶ್ವಪ್ರಿಯರ !!ಪ॥ 


ಇ 


ವಿಷ್ಣುತೀರ್ಥರ ಪೀಠದಿ ವಾಸಿಸಿ ವಾಸಿಷ್ಠ ಕೃಷ್ಣನ ದಯದಿ ' 

ದ್ವಾದಶಾಬ್ದಗಳಲ್ಕುಪೋಷಣ | | 

ಕೃಷ್ಣನೊಳಗರ್ಪಿಸಲು ಪ್ರೇಮದಿ ಕೃಷ್ಣಭೂಪನು ರತ್ನಮಂಟಪನ್ನೆ 
ನಿಮಗರ್ಪಿಸಿದನು !!೧॥ 


ಕೇರಳ ನೃಪವರ್ಯನು ನಿಮ್ಮಯ ಶಿಷ್ಕವರ್ಯನಾಗಿರುತಿಹನು | 
ಸಾರಮಧ್ವಾಗಮವ ನಿಮ್ಮೊಳಗೋದಿ ಪಂಡಿತವರ್ಯನೆನಿಸುತ 
ವೀರ ವಿಷ್ಣುಭಕ್ತನಾದನು ೨1 


ರಾಜೇಶ ಹಯಮುಖನ ಕಿಂಕರರೊಳು ನಿಮಗೆಣೆ ನಾ ಕಾಣೆನು | 
ರಾಜರಾಜರು ಪೊಂದದಿರುತಿಹ ನಾಕಿನಾಥನ ಪದವನೇರುವ : 
ಗುರುವರ್ಯರನೆ ನಮಿಪೆ !॥೩॥ 


ನಲ್ಲಿ 


Rarest Archiver 


೪೩, ಶ್ರೀ ವಿಶ್ವಾಧೀಶರು 


ರಾಗ ಸಾರಂಗ್ಕ ರುಂಪೆತಾಳ 


ನಮಿಪೆ ಗುರುವರ್ಯ ವಿಶ್ವಪ್ರಿಯ ಶಿಷ್ಕರ ॥ಷ| 


ಆಂಗ್ಲ ದೇಶದ ರಾಣಿಯು ನಿಮ್ಮಯ | 

ಶಾಸ್ತ್ರಸಂಘದ ಮಹಿಮೆಯನು | 

ಆಂಗ್ಲೇಯ ಜನರಿಂದ ತಿಳಿದು ತಾ ಬಹುಮಾನ- | 
ವಾಂಗ್ಲೇಯ ಭಾಷೆಯೊಳಿತ್ತಳಾದರದಿ loll 


ನ್ಮಾಯಸುಧೆಯ ಪಾಠವ ಯತಿವರ್ಯ 

ವಿಬುಧಪ್ರಿಯರೆ ಮುಖ್ಯರು! 

ಆಯಾಸವಿಲ್ಲದೆ ಪಠಿಸುತ್ತ ನಿಮ್ಮೊಳು 
ಪಂಡಿತಾಗ್ರಣಿಯಾದರು loll 


ಅರುವತ್ತನೆಯ ವರ್ಷದಿ ಪ್ಲವಾಬ್ದದಿ | 

ರಾಜೇಶ ಹಯಮುಖನ ಚರಣವ ಸ್ಮರಿಸುತ್ತ || 
ಸ್ಮರತಾತನನೈದಿದ ಕರುಣಾಸಮುದ್ರರ | | 
ಚರಣಕ್ಕೆ ನಮಿಸುವೆನು [all 


೭೯ 


Rarest Archiver 


೪೪. ಉಡುಪಿ ಕ್ಷೇತ್ರ : 


ರಾಗ ಪೂರ್ವಿಕಲ್ಯಾಣಿ, ಆದಿತಾಳ 


ರಜತಪೀಠವೆ ಭೂವೈಕುಂಠ | 

ಇಲ್ಲಿ ಮಧ್ವಪುಷ್ಕರಿಣಿಯೆ ವಿರಜೆ ॥ 

ಅಲ್ಲಿ ರಾಜಿಪರಷ್ಟಮಹಿಷಿಯರು | 

ಇಲ್ಲಿ ರಾಜಿಪರಷ್ಟಯತಿಗಳು lial 


ಅಲ್ಲಿ ಎಲ್ಲರೊಳಿರುವದು ಭಕ್ತಿ | 
ಇಲ್ಲಿ ಎಲ್ಲಿ ನೋಡಲು ವಿರಕ್ತಿ ॥ 
ಅಲ್ಲಿಪ್ಪ ಜನರಿಗೆ ಮುಕ್ತಿ ಇಲ್ಲಿ | 
ಎಲ್ಲಿ ನೋಡಿದರಲ್ಲಿ ಭುಕ್ತಿ loll 


ಅಲ್ಲಿ ಮತ್ತಿಲ್ಲ ಜನರಿಗೆ ಪುಣ್ಯ | 

ಇಲ್ಲಿ ಲಭಿಸುವುದೆಲ್ಲವೂ ಪುಣ್ಮ || 

ಅಲ್ಲಿ ಹೋದವರಿಗಿಲ್ದ್ಲಾಗಮನವು | 

ಇಲ್ಲಿ ಬಂದವರಿಗಿಲ್ಲ ಜನನ loll 


ಪೂಜೆಯ ವೈಕುಂಠದೊಳಗೆ | 

ಸರ್ವ ಜನರು ಮಾಡಬೇಕೆಂದಿಹರು ॥| 

ರಾಜೇಶ. ಹಯಮುಖ ಕೃಷ್ಣ | 

' ಮಧ್ವಾಚಾರ್ಯರೊಬ್ಬರ ಪೂಜೆಗೊಂಬ lal] 


೮೦ 


Rarest Archiver 


ಬಿ 
೪೫. ಸೋದಾಕ್ಟೇತ್ರ 


ರಾಗ ಮೋಹನ, ಆದಿತಾಳ 


ಸೋದಾಕ್ಷೇತ್ರವೆ ದಿವ್ಮ ಕ್ಷೇತ್ರ! ಬಂದ ಜನರಿಗಿಷ್ಟವನೀವ ಕ್ಷೇತ್ರ || 
ವಾದಿರಾಜರು ವಾದದಿಂದ ವಾದಿ ವೀರಶೈವರ ಗೆದ್ದ ಕ್ಷೇತ್ರ ![ಪ! 


ಒಂದು ಭಾಗದಿ ರೂಪ್ಯಪೀಠ ಮತ್ತೊಂದು ಭಾಗದಿ ಸೋದಾ ಕ್ಷೇತ್ರ ॥ 
ಕುಂದು ಎಳ್ಳಷ್ಟಿಲ್ಲದೆ ತೋರ್ಪುದೆಂದು ಹರಿಭಕ್ತರಾದರಿಸುವರು 


Holl 


ಒಂದೇ ಸ್ಥಾನದಿ ಶ್ವೇತದ್ವೀಪ ಮತ್ತೆ ವೈಕುಂಠಾನಂತಾಸನಗಳು || 
ಒಂದಾಗಿ ಶೋಭಿಸುತಿರುವ ಚೆಂದವೇನೆಂದು ಪೇಳಲಿ ಮನವೆ ೨ ತ 


ರಾಜೇಶ ಹಯಮುಖ ಚರಣ ಕಂಜ ಮಧುಪನಂತಿರುವ ಶ್ರೀಭಾವಿ ॥ 
ಕಂಜಜಾತನ ಪದಕರುಹ ವಾದಿರಾಜರಾಯರ ದಿವ್ಯಕ್ಲೇತ್ರ |೩| 


೮೧ 


Rarest Archiver 


ಅನುಬಂಧ (ಅ) 


(೧) 
ತುಳುವ ಗೀತೆ 


ರಾಗ ಬೇಹಾಗ್‌, ತಿಶ್ರಜಾತಿ ಏಕತಾಳ 


ಮದಿಮೆ ಒಂಜಿ ದ್ರುಪದರಾಜ ಮಂದಿರೊಂಟು | 
ಬುಂದೆಲಾಡ್‌ ಚುರುಟಿ ಫೇಣಿ ರಾಶಿ ರಾಶಿ ಪ 


ಅಂದಡೆಂಕ್ಟು ಬೇಗ ಪೋಂಡ ಬೋಡನಾತ್‌ | 
ತಿಂದ್‌ ತಿಂದ್‌ ಪೋವಳ್ಳಾತ ಬೇಗ ಬಲ್ಲೆ Holl 


ಪೋನಗಾಕ್ಸೆ ಪಯಿಕ್‌ಡೊರಿ ಜಿಂಜ ಬಿರ್‌ಸೆ | 

ಸುಂದರಾಂಗ ಭೀಮ ದೇಹ ಸೂತು ಪಣುಪೆ lll 
ಅಂದಡೆಂಕ್ಳೆ ಪಯಿಕ್‌ಡ್‌ ಇಂಬೈ ದ್ರೌಪದೀನಿ | 

ಮಂದ ಮಂದ ಪೋತು ಪೋತು ತುಂಬುವೆ ಸತ್ಕ lal! 
ಇಂಚ ಮಂತ ಭೂಸುರೇಕ್ಸೆ ಸಂಘ ಸಂಘ! 

ಚಂಚಲಾಕ್ಸಿ ಕಥನ್‌ ಮಂತ ಪಣುಪೆರಾತಾ lvl 


ಪಂಚಪಾಂಡವೇಕ್ಳೆ ಮನಸ್‌ ಪಂಚಬಾಣ | 


ವಂಚನೇಗ್‌ ಶಿಕ್ಕ್‌ನಾತ ಜಾನೆ ಪಣ್‌ಕೆ |೫| 


ರಾಜನಾಥ ಹಯಮುಖಾಂಫಿ, ನೆನತೊಂತು | 
ವೋಪಿ ಪೊರ್ಲು ಸೂವೆರೇಗ್‌ ಬೇಗ ಬಲ್ಲೆ Hall 


ಅವಿ 


Rarest Archiver 


(೩) 


ಶ್ರೀ ವಿಶ್ವೇಂದ್ರಕೃತ 
ಶ್ರೀವಾದಿರಾಜಮಂಗಲಾಷ್ಟಕಮ್‌ 


ಶ್ರೀಮತ್ಕೌಲವಮಂಡಲೇ ಸುಮಪುರೇ ಕುಂಭಾಸಿ ತೋಂದೂರತೋ 
ವಾಣ್ಕಾಂ ರಾಮಬುಧಾತ್ಸುತಸ್ಸಮ ಭವದ್ವಾಗೀಶತೀರ್ಥಾಶಿಷಾ। 

ಕೇದಾರೇತಷ್ಟಮವತ್ಸರೇ ಯತಿಪದಂಚಾಲಾಭಿ ವಾಗೀಶ್ವರಾ- 
ದಶ್ವಾಸ್ಕಾನುಗವಾದಿರಾಜಗುರುರಾಡ್ದದ್ಕಾತ್ಸದಾ ಮಂಗಲಮ್‌  ॥೧॥ 


ಬಾಲ್ಮಾದ್ವಾಗ್ಮುಧಿ ಸರ್ವವಾದಿ ಮದಹಾ$ ತೋ ವಾದಿರಾಜಾಭಿಧಾ 
ಮನ್ವಡಿಣ ಕುರುತೇ ವಿರಕ್ಕಿಶಮನಜ್ಞನಾದಿಸದ್ವಿಗೃ್ರಹಃ। 
ಪೂರ್ಣಪ್ರಜ್ಞಮತಪ್ರಚಾರಣಕೃತೇ ಸಮ್ಮಗ್ವೃದಾದ್ದಿಗ್ಹಯಂ 


ಅಶ್ವಾಸ್ಕಾನುಗವಾದಿರಾಜಗುರುರಾಡ್ದದ್ಕಾತ್ಸದಾ ಮಂಗಲಮ್‌ ॥॥೨! 
ಗತ್ವಾತಸೇತುಹಿಮಾಚಲಂ ನರಹರೇಸ್ಲಾನಾನಿ ಸರ್ವಾಣಿ ಚ 
ಸ್ನಾತ್ವಾ ತೀರ್ಥವರೇಷು ಭಕ್ತ ಕರೇಷ್ಟಾಸ್ಥಾಪ್ಮ ಮಾಧ್ವಂ ಮತಮ್‌ 


ತೀರ್ಥೇಷೂತ್ರಮತಾಪ್ಕಸೂಚಿ ಗುರುಣಾ ತೀರ್ಥಪ್ರಬಂಧೋಕ್ತಿಭಿಃ 


ಅಶ್ವಾಸ್ಕಾನುಗವಾದಿರಾಜಗುರುರಾಡ್ದದ್ಕಾತ್ಸದಾ ಮಂಗಲಮ್‌ ೩1! 


೮೪ 


Rarest Archiver 


ಭೂಮ್ಯಾಂ ಸ್ಥಾಪಿತ ಭೂಮಿಪಾಲತನಯಂ ಯೋಂಜೀವಯತ್ತೀರ್ಹತೋ ' 
ಭೂಪಾದ್ದತ್ತಮನರ್ಫ್ಯು ವಿತ್ರಮತುಲಂ ಗಂಗಾಜಲೇ ಪ್ರಾಕ್ಟಿಪತ್‌! 
ಲಕ್ಷ್ಮಾಃ ಪ್ರಾಕೃತಪದ್ಧತೋನವವರಂ ಯೋಂಜೀವಯನ್ಮಂಡಪೇ 
ಆಶ್ವ್ಚಾಸ್ಕಾನುಗವಾದಿರಾಜಗುರುರಾಡ್ದದ್ಕಾತ್ಸದಾ ಮಂಗಲಮ್‌ ॥॥೪॥ 


ಭೂಮ್ಯಾಂ ಸ್ಥಾಪಿತ ಭೂಮಿಪಾಲತನಯಂ ಯೊಆಜೀವ ಯತ್ತೀರ್ವತೋ 
ಭೂಪಾದ್ದತ್ತ ಮನರ್ಫ್ಯವಿತ್ತಮತುಲಂ ಗಂಗಾಜಲೇ ಪ್ರಾಕ್ಸಿಪತ್‌! 
ಲಕ್ಷ್ಮ್ಮಾಃ ಪ್ರಾಕೃತಪದ್ಮತೋ ನವವರಂ ಯೋಂಜೀವ ಯನ್ಮಂಡಪೇ 


ಆಶ್ವಾಸ್ಕಾನುಗವಾದಿ ರಾಜಗುರುರಾಡ್ದದ್ಕಾತ್ಸದಾ ಮಂಗಲಮ್‌ '1೪/| 


ಯೋ ಜಾನುದ್ವಯತೋ ಗಿರಿಂ ಮುನಿವರೈಃ ಪೂರ್ಣಂ ಸ ಗತ್ವಾ ತತೋ 
ಗಂಡಕ್ಕಾಹೃತ ಮಾಲಿಕಾಮಥ ದದೌ ಶ್ರೀ ವೆಂಕಟೇಶಾಯ ಚ ! 
ಅಬ್ದಾರ್ಧಂ ಸಮುಪೋಷ್ಠ ಸದ್ದುರುವರೋ ಯೋ ದ್ವಾರಕಾ ಪತ್ತನೇ 


ಅಶ್ವಾಸ್ಕಾನುಗವಾದಿ ರಾಜಗುರುರಾಡ್ದ ದ್ಕಾತ್ಸದಾ ಮಂಗಲಮ್‌ 1೫! 
ಯೋ ಭೀಮಾತಟಸಂಸ್ಥಿತೋ ಮುನಿವರಸ್ತಸ್ಕಾಂತರಾ ವಾಜಿನಂ 
ಕೋಪೇನಾನುಗತೋಪಿ ನೈವ ನಯನಸ್ಕಾಲಕ್ಷೃತಾಂ ವೈ ಗತಃ | 


ಅಶ್ವಾಸ್ಕೋ ದಿಶತೀಷ್ಟಮೇವ ಭವತೋ*ಪ್ರೃಕ್ತೋ ಗತಸ್ತತ್ತಥಾ 


ಅಶ್ವಾಸ್ಕಾನುಗ ವಾದಿರಾಜಗುರುರಾಡ್ಡದ್ಮಾತ್ಸದಾ ಮಂಗಲಮ್‌ ॥೬॥ 


೮೫ 


Rarest Archiver 


ಶ್ರೀಮುತ್ಸುಣ್ಕಪುರೇ ವಿಚಿತ್ರವಚನಾಲಂಕಾರಸನ್ಮಾನಿತಂ 
ಭೂಪಾಲಾಂಚಿತರುಕ್ಮಿಣೀಶವಿಜಯಂ ಸಂಸ್ಥಾಪ್ಮನಾಗೋಪರಿ। 
ವಿಂಶತ್ಸೇವ ದಿನೇಷು ಮಾಘಕವಿತಾಸಂಸ್ಪರ್ಧಿನೀಂ ಯೋತಕರೋ- 
ದಶ್ವಾಸ್ಮಾನುಗವಾದಿರಾಜ ಗುರುರಾಡ್ಜದ್ಕಾತ್ಸದಾ ಮಂಗಲಮ್‌ ।॥೭॥ 


ಪೂರ್ಣಪ್ರಜ್ಞಮತ ಪ್ರತಿಷ್ಠಿತಿಕೃತೇ ಪರ್ಯಾಯ ಸೇವಾಕ್ರಮಂ 
ಕೃತ್ವಾಲಿಂಗಿನೃಪಂ ಸ್ವಶಿಷ್ಠ್ಯಮಕರೋತ್ತೈ ವಿಕ್ರಮಸ್ಥಾಪನಮ್‌। 
ಯೋ ಲಕ್ಷಾಭರಣಾದಿ ಸತೃತಿವರಾದ್ವಾಗೀಶತಾಂ ಸ್ಪಷ್ಟಯ- 
ನ್ನಶ್ವಾಸ್ಮಾನುಗವಾದಿರಾಜಗುರುರಾಡ್ಡದ್ಮಾತ್ಸದಾ ಮಂಗಲಮ್‌ ॥೮॥ 


ವಿಶ್ವಾದೀಶಮುನೇಃ ಶಿಷ್ಯವಿಶ್ವೇಂದ್ರಯತಿನಾ ಕೃತಮ್‌! 
ಹಯಗ್ರೀವ ಪದಾಸಕ್ತ ವಾದಿರಾಜಾಷ್ಟಕಂ ಶುಭಮ್‌ ell 





ಆ 


Rarest Archiver 


ಅನುಬಂದ (ಆ) 


ಶ್ರೀ ವಿಶ್ವೇಂದ್ರರ ಸ್ತುತಿಪರ ಹಾಡು 


ರಾಗ ಕಲ್ಯಾಣಿ, ರುಂಪತಾಳ 


ವಿಶ್ವೇಂದ್ರಯತಿವರರ ಚರಣಗಳಿಗೆರಗಿದರ 
ಕಶ್ಮಲವ ಕಳದೆಮ್ಮ ಸತತ ಸಲಹುವರೂ ಪ! 
ವಿಶ್ವಪ್ರಿಯರಾ ಕುವರ ವಿಶ್ವಾಧೀಶರ ಕರದಿ 
ವಿಶ್ವೇಂದ್ರಯತಿಯಾಗಿ ಪೀಠದಲಿ ಬಂದಂಥಾ (1ಅ॥ಪ॥ 


ಹತ್ತರಾಮೇಲೈದು ವತ್ಸರವು ಬರುತಿರಲು 
ಸ್ಲುತ್ಕವಿಶ್ವಾಧೀಶರಾಜ್ಞೆಯಲಿ ಬಂದೂ ॥ 

ಚಿತ್ತಜಾಪಿತನ ಸೇವೆಗೆ ಸಿದ್ದರಾಗುತಲಿ 

ಸ್ತುತ್ಕ ವೈರಾಗ್ಯದಲಿ ಸನ್ಮಾಸ ಪಡೆದಂಥಾ loll 


ಆರೆಂಟು ವರ್ಷಗಳು ಭೂವರಾಹನ ಸೇವೆ : 
ಸಾರಸಂಭ್ರಮದಿಂದ ಮಾಡುತ್ತಲೀ ॥ 

ಮೂರು ಪರ್ಯಾಯಗಳ ವೈಭವದಿ ಮಾಡುತ್ತ 

ಧೀರ ಕೃಷ್ಣನ ಸೇವೆ ಮಾಡಿ ಸುಖಿಸಿದಂಥಾ |೨| 


ಯೋಗಿಗಳು "ರಾಜೇಶಹಯವದನ"ನಂಕಿತದಿ 
ರಾಗತಾಳಗಳಲ್ಲಿ ಕೃತಿಗಳನು ರಚಿಸೀ ॥| 


ಯೋಗೀಶಹಯಮುಖನ ಪಾದಕೇ ಅರ್ಪಿಸುತ 
ಬಾಗವತ ಧರ್ಮವನು ಮೆರೆಸಿದಂಥಾ ಧೀರ [fall 


೬೬೭ 


Rarest Archiver 


ಹರಿಯಾಜ್ಞೆಯಿಂದಲೀ ಯತಿವರ್ಯರೂ ಬೇಗ 
ಕರೆಸಿದರು ಮಾಧವನ ಮುದದಿಂದಲೀ | 
ಕರಿವದನನಾದಿನದಿ ಪೀಠದಲಿ ಕುಳ್ಳಿರಿಸಿ 

ಹರಿಸಿದರು "ವಿಶ್ವೋತ್ತಮಾ”"ನಾಗು ಎಂದೆನುತಾ ।॥೪॥ 


ಮತ್ತೆ ಮೂವತ್ತೆದು ದಿನದಿ ಧರೆಯೊಳಗಿದ್ದು. 
ಹೊತ್ತು ಕಳೆಯಿತು ಎಂದು ತಿಳಿಯುತ್ತಲೀ ॥| 
ಚಿತ್ರಭಾನು ವತ್ಸರದಿ ನವರಾತ್ರಿ ನವಮಿಯಲಿ 


ಚಿತ್ತಜನಪಿತ ಉಡುಪಿ ಕೃಷ್ಣನಡಿಗೈದಿದರು |೫| 
ಬೆಂಗಳೂರು ೬ ಪ್ರಹ್ಹಾದಾಚಾರ್‌ 
೮೮ 


Rarest Archiver 


ಕೀರ್ತನೆಗಳ ಅಕಾರಾದಿ 
| ಕೀರ್ತನೆಯ ಅನು. ನಂ. 
ಏಳೆಯ ಮಹಾರಾಜ | ೧ 


ಉದ್ದವಾ ಬೇಗೆ ಬಾ ೧೬ 
ಕಾಯೊ ಪ್ರಾಣೇಶ ಕೀಶಕುಲೇಶ ೨೦ 
ಕುದುರೆ ಕಂಡೀರ್ಯಾ | ೫ 
ಕೈಲಾಸನಾಥ ಮಹೇಶ ಈಶ ೨೫ 
ಗಂಗೆ ಮಂಗಲ ತರಂಗೆ ಪಾಹಿ ೨೯ 
ಗರುಡ ದೇವನೇ ಪೊರೆಯೊ ಎನ್ನನು ೨೪ 
ಚತುರವದನಗೊಂದಿಸುವೆ ೧೯ 
ಜನ್ಮಸಫಲ ಕಾಣಿರೊ ೩೫ 
ಜಯ ಜಯ ಜಯ ಮಧ್ವಶಾಸ್ತ್ರ ೩೧ 
ತಿರುಪತಿ ವೆಂಕಟರಮಣ ' ೧೦ 
ದಾಸಗೆ ಭಯವೆಲ್ಲಿ | ಶ್ರ 
ದೇವಾಧಿದೇವ ತ್ರಿವಿಕ್ರಮ ತ 
ದೇವಿ ಇಂದಿರೆ ನಿನ್ನೊಳ್‌ , ಪ 
ದೇವಿ ನೀ ಗಿರಿಜಾತೆಯು ನಿನ್ನಯ ಕಾಂತ ೨೬ 
ಧೀರ ಕುಮಾರ ಮಾರನವತಾರ ೨೭ 
ನಮಿಪೆ ಗುರುವರ್ಯ ವಿಶ್ವಪ್ರಿಯ ಶಿಷ್ಕರ ೪೩, 
ನಾನಾ ವೇಷಗಳಿನ್ನು ನಿನಗ್ಮಾಕೊ ೬ 
ನಾನೇನ ಮಾಡಿದೆ ತಪ್ಪುಗಳನ್ನೆ 

ಪಾತಾಳದೊಳಗಿಂದ ಬಂದ ೧೪ 
ಪಾಲಿಸೋ ಪಂಕಜನೇತ್ರ | ೧೫ 

೮೯ 


Rarest Archiver 


ಬಾರೊ ಮಹೇಶತನಯ ಗಣೇಶ ೨೮ . 


ಬಾರೊ ಸುದಾಮ ಬಾರನ್ನ ಮಿತ್ರ ೧೭ 
ಭಳಿರೆ ವಾಗೀಶತೀರ್ಥಾಖ್ಕ ಡಿ 
ಬಾರತಿ ಮರುತನ ರಾಣಿ ೨೨ 
ಭಾವಿ ಸಮೀರ ಗುರು ಶ್ರೀ ವಾದಿರಾಜ ೩೬ 
ಭೀಮಾನದಿ ತೀರಾವಾಸ ೯ 
ಭೂತನಾಥ ಪಾಲಿಸನ್ನ ನಾರಾಯಣ ರ೯ 
ಭೂತರಾಜ ಕರುಣಿಸೊ ೪೧ 
ಭೂವರಾಹ ಪಾಲಿಸೆನ್ನ ೭ 
ಯಾತರ ಭಯವಿದೆ ಹರಿಯ ಕಿಂಕರಗೆ ೩೦ 
ರಜತಪೀಠವೆ ಭೂವೈಕುಂಠ ಲಲ) 
ರಾಜರ ಭಾಗ್ಯವಿದು ವಾದಿರಾಜ ೩೭ 
ವರದರಾಜ ಪಾಲಿಸೆನ್ನ ೮ 
ವರ ಮಂತ್ರಾಲಯದೊಳು ಘನವಾಗಿ ೩೨ 
ವಾದಿರಾಜರ ಪದವ ಸ್ಮರಿಸುವೆ ೩೮ 
ವಾಣಿ ವೀಣಾಪಾಣಿ ಬ್ರಹ್ಮನ ರಾಣಿ ೨೧ 
ವಿಷ್ಣುತೀರ್ಥರೆ ಪಾಲಿಸಿ ನಿರಂತರ ೩೩ 
ವಿಷ್ಣುಮೂರ್ತಿಯೆ ಪಾಹಿ ೧೩ 
ವೃಂದಾವನಾಚಾರ್ಯರು ಭಾವಿಸಮೀರರ ೪೨ 
ವೇದವೇದ್ಕರ ವಂದಿಸುವೆನು ೪೧ 
ವೇದವ್ಕಾಸ ಮೂರುತೀ ೧೧ 
ಶೇಷಮೂರುತಿ ಪೋಷಿಸೆನ್ನನು ೨೩ 
ಸೋದಾಕ್ಸೇತ್ರವೆ ದಿವ್ಯಕ್ಷೇತ್ರ ೪೫ 
ಹರಿ ಬಂದ ನರಹರಿ ಬಂದ ಲ 
ಎ 


Rarest Archiver 





ಹಾವನೂರಿನ ಶ್ರೀ ವಾದಿರಾಜ 









ಮೃತ್ತಿಕಾ ವೃಂದಾವನ ಮಠದ ಪ್ರಕಟಣೆಗಳು 


|x ಹರಿದಾಸರು ಹೊಗಳಿ ಹಾಡಿದ ತ್ರೀ ವಾದಿರಾಜರು ೧೯೯೮ 
ಬೆಲೆ ರೂ.೪೦ 






ಹರಿದಾಸರು ಸ್ತುತಿಸಿದ ತ್ರೀ ಸತ್ಯಬೋಧರು 
ಬೆಲೆ ರೂ. ೨೮ 






ಶ್ರೀ ವಿಶ್ವೇಂದ್ರ ತೀರ್ಥರ ಕೀರ್ತನಮಂಜರಿ 
ಬೆಲೆ ರೂ.೩೦ 






೫. ಹರಿದಾಸರು ಸ್ತುತಿಸಿದ ಶ್ರೀ ಮಂತ್ರಾಲಯ ೨೦೦೧ 
ಮಠದ ಯತಿವರ್ಯರುಗಳು 
ಅಚ್ಚಿನಲ್ಲಿ 






ಶ್ರೀ ವಾದಿರಾಜರ ಸುಲಭಿಕೃತ ತೀರ್ಥ ಪ್ರಬಂಧ 


ಅಚಿ ನಲಿ 
ಚ ೧ 





Rarest Archiver 


Rarest Archiver 


ಜಾ 
ಇ 


ಹೆಸರ 


ಮಾಫ್‌ 
ಕಾಯ ಬರಾತ ತ. 


ಎತರ 


ಡ್‌ 


ಸ್‌ 


೬ 


ನಾವ್‌ 





ಆಗಿದ ಠಂ. 






Me 
ಈ ಈ: 
ತಿವರ್ಯರ, 
ಕೀರ್ತನೆಗಳು. 


ಜಾಸು 
ಇ. 


ಗ 


ಎ 


ಗ್ರ 

(ಡಾ 

ಹ ಲ 
ಗ 04 

OE 


ಫ್ರಿ 


ಹೆಚ್ಚಾ ಇ ಕಂಡುಬರದ 


ಗ 
ಸ್‌ 


ದಿಷಾಸರ. 


ಡ್‌ 
ತಿ 


ಪ್ರೀನಿವಾಸ' ಹಾವನೂರ 


ಕೊ ವ ವಾಯ RARE SSE 


ಪ್ರೀ ವಾದಿರಾಜ ಮೃತಿಕಾ ಭಯಾ ಹನನ ರ ದ 


ಪ ಟಪಾ ಊ್ಕ 





